ಪರಿಸರ ಅಧ್ಯಯನಗಳು 


ಪರಿಸರ ಅಧ್ಯಯನಗಳು 
3ನೇ ತರಗತಿಯಿಂದ ಬದನೇ ತರಗತಿಯವರೆಗೆ 


ಪ್ರವೇಶಿಕೆ: ಪರಿಸರ ಅಧ್ಯಯನಗಳ ಬೋಧನೆ 


1975ರಲ್ಲಿ ರಾಷ್ಟೀಯ ಪಠ್ಯಕ್ರಮ ಸಮಿತಿಯು “ಹತ್ತು ವರ್ಷದ-ಶಾಲೆಗೆ ಪಠ್ಯಕ್ರಮ: ಒಂದು 
ಚೌಕಟ್ಟು" ಎನ್ನುವ ತನ್ನ 1975ರ ಬೀತಿ ನಿರೂಪಣಾ ದಾಖಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ 
'ಪರಿಸರ ಅಧ್ಯಯನಗಳು' ಎನ್ನುವ ಏಕೈಕ ವಿಷಯವನ್ನು ಬೋಧಿಸಬೇಕು ಎಂದು ಶಿಫಾರಸು 
ಮಾಡಿತು. ಪರಿಸರ ಅಧ್ಯಯನವು ಮೊದಲ ಎರಡು ವರ್ಷಗಳಲ್ಲಿ (ತರಗತಿ 1 ಮತ್ತು 2) 
ನೈಸರ್ಗಿಕ ಹಾಗೂ ಸಾಮಾಜಿಕ ಪರಿಸರಗಳೆರಡನ್ನೂ ಒಳಗೊಳ್ಳುವುದಾದರೆ ತರಗತಿ 3 ರಿಂದ 
5 ರವರೆಗೆ ಸಾಮಾಜಿಕ ಅಧ್ಯಯನಗಳು ಮತ್ತು ಸಾಮಾನ್ಯ ವಿಜ್ಞಾನಗಳೆಂಬ ಪ್ರತ್ಯೇಕ 
ಬಾಗಗಳಿದ್ದು ಅವುಗಳನ್ನು ಇವಿಎಸ್‌ ಭಾಗ 1 ಮತ್ತು ಬಾಗ 2 ಎಂದು ಕರೆಯಲಾಗುವುದು 
ಎಂದು ಅದು ಪ್ರಸಾಪಿಸಿತ್ತು. ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನಗಳ ಬೋಧನೆಗೆ 
ಸಂಬಂಧಿಸಿದಂತೆ ರಾಷ್ಟ್ರೀಯ ಶಿಕ್ಷಣ ನೀತಿ 19866 ಹಾಗೂ ರಾಷ್ಟ್ರೀಯ ಪಠ್ಯಕ್ರಮ 
ಚಜೌಕಟ್ಟೊೂ (NCF (ಎನ್‌ ಸಿ ಎಫ್‌) 1988 ಕೂಡ ಅದೇ ವಿಧಾನವನ್ನು ಮುಂದಿಟ್ಟಿವು. 
ಮಕ್ಕಳು ತಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಹೇಗೆ ಗಹಿಸುತ್ತಾರೆ ಮತ್ತು ಪ್ರಾಥಮಿಕ 
ಶಾಲೆಗಳಲ್ಲಿನ ಬೋಧನಾ ವಿಧಾನವು ಅವರಲ್ಲಿ ಹೇಗೆ ಸಾಮಾಜಿಕ ಮತ್ತು ಪರಿಸರ 
ಕಾಳಜಿಗಳಿಗೆ ಅನುಗುಣವಾಗಿ ವೈಜ್ಞಾನಿಕ ಸಾಮರ್ಥ್ಯಗಳನ್ನು ಮತ್ತು ಅರ್ಥೈಸುವಿಕೆಯನ್ನು 
ಬೆಳೆಸಿಕೂಳ್ಸ ವಂತೆ ಅನುವು ಮಾಡಿಕೊಡಬಹುದು ಎನ್ನುವುದರ ಕುರಿತು ನಡೆಯುತ್ತಿರುವ 
ಸಮಕಾಲೀನ ಸಂಶೋಧನೆಯೂ ಸಹ ಈ ಸಮಗ್ರ ರಚನೆಯನ್ನು ಬೆಂಬಲಿಸುತ್ತದೆ. ಇಡೀ 
ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವನ್ನು 3 ರಿಂದ 5 ನೇ ತರಗತಿಯವರೆಗೆ 
ಸಾಮಾನ್ಯ ವಿಜ್ಞಾನ ಹಾಗೂ ಸಾಮಾಜಿಕ ಅಧ್ಯಯನಗಳು ಎನ್ನುವ ಎರಡು ಪ್ರತ್ಯೇಕ 
ವಿಭಾಗಗಳ ಬದಲಾಗಿ ಒಂದು ಸಮಗ್ರ ಅಧ್ಯಯನವಾಗಿ ಬೋಧಿಸಬೇಕೆಂದು NCF 2000 
ಶಿಫಾರಸ್ಸು ಮಾಡಿತ್ತು. ಈಗಿನ NCF 2005, ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನಗಳಿಗೆ 
ಈ ಸಮಗ್ರ ವಿಧಾನವನ್ನು ಮುಂದುವರಿಸಬೇಕೆಂದು ಹಾಗೂ ಮತಷ್ಟು ಬಲ 
ಪಡಿಸಬೇಕೆಂದು ಕರೆ ಕೊಟ್ಟಿದೆ. 


NCF 205 ಮತ್ತು ಪರಿಸರ ಅಧ್ಯಯನಗಳ ಉದ್ದೇಶಗಳು 


ಪ್ರಸ್ತುತ ಪಠ್ಯಕ್ರಮವನ್ನು ವಿಜ್ಞಾನಗಳು, ಸಮಾಜ ವಿಜ್ಞಾನಗಳು ಮತ್ತು ಪರಿಸರ ಶಿಕಣದಿಂದ 
ಒಳನೋಟಗಳನ್ನು ಪಡೆದುಕೊಂಡು ಶಾಲಾ ಶಿಕ್ಷಣದ ಪ್ರಾಥಮಿಕ ಹಂತಕ್ಕೆ ಒಂದು ಸಮಗ್ರ 
ದೃಷ್ಟಿಕೋನವನ್ನು ರೂಪಿಸಲೆಂದು ವಿನ್ಯಾಸಗೊಳಿಸಲಾಗಿದೆ. ವಿಜ್ಞಾನ ಹಾಗೂ ಸಮಾಜ 


ವಿಜ್ಞಾನಗಳನ್ನು ಪ್ರಾಥಮಿಕ ಹಂತದಲ್ಲಿ ಬೋಧಿಸುವ ಕೆಲವು ಉದ್ದೇಶಗಳನ್ನು ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟು 2005, ಈ ಕೆಳಗಿನಂತೆ ಸೂಚಿಸುತ್ತದೆ: 


°e ನೈಸರ್ಗಿಕ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಿಸರಗಳ ನಡುವಿನ 
ಸಂಬಂಧಗಳನ್ನು ಮಕ್ಕಳು ಗುರುತಿಸುವಂತೆ ಮತ್ತು ಗಹಿಸುವಂತೆ ಅವರಿಗೆ ತರಬೇತಿ 
ನೀಡುವುದು; 

*° ಅಮೂರ್ತತೆಗಳಿಗೆ ಬದಲಾಗಿ ಬದುಕಿನ ಭೌತಿಕ, ಜೈವಿಕ, ಸಾಮಾಜಿಕ ಮತ್ತು 
ಸಾಂಸ್ಕೃತಿಕ ಅಂಶಗಳಿಂದ ಮತ್ತು ಬದುಕಿನ ಅನುಭವಗಳಿಂದ ಪಡೆದುಕೊಂಡ 
ಮತ್ತು ಅವಲೋಕನ ಹಾಗೂ ದೃಷ್ಟಾಂತವನ್ನು ಆಧರಿಸಿದ ಗ್ರಹಿಕೆಯನ್ನು 
ಬೆಳೆಸುವುದು; 

*e ಕುಟುಂಬದಿಂದ ಪ್ರಾರಂಭಿಸಿ ನಂತರ ಬೇರೆ ವಿಷಯಗಳಿಗೆ ವಿಸ್ತರಿಸುತ್ತಾ ಮಗುವಿನಲ್ಲಿ 
ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ಕುತೂಹಲವನ್ನು ಹುಟ್ಟಿಸುವ ಸಲುವಾಗಿ ಅದರ 
ಸ೦ಜ್ಞಾನಾತಕ ಸಾಮರ್ಥ್ಯವನ್ನು ಹಾಗೂ ಸಮಸ್ಯಾ ಪರಿಹಾರ ಸಾಮರ್ಥ್ಯವನ್ನು 
ಬೆಳೆಸುವುದು; 

*e ವಿಶೇಷವಾಗಿ ನೈಸರ್ಗಿಕ ಪರಿಸರಕ್ಕೆ (ಹಸ್ತಕೃತಿಗಳು ಹಾಗು ಮನುಷ್ಯರನ್ನು 
ಒಳಗೊಂಡಂತೆ) ಸಂಬಂಧಿಸಿದಂತೆ ಮಕ್ಕಳಲ್ಲಿ ಕುತೂಹಲವನ್ನು ಮತ್ತು 
ಸೃಜನಶೀಲತೆಯನ್ನು ಪೋಷಿಸುವುದು; 

*e ಪರಿಸರದ ವಿಷಯಗಳಿಗೆ ಸಂಬಂಧಿಸಿದಂತೆ ಅರಿವನ್ನು ಬೆಳೆಸುವುದು; 

*e ಅವಲೋಕನ, ವರ್ಗೀಕರಣ, ಮತ್ತು ತೀರ್ಮಾನಕ್ಕೆ ಬರುವುದು ಇತ್ಯಾದಿಗಳ ಮೂಲಕ 
ಮೂಲಭೂತ ಸಂಜ್ಞಾನಾತಕ ಕೌಶಲ್ಯ ಹಾಗೂ ಮನೋ ಸ್ನಾಯುಚಲನಾ 
ಕೌಶಲ್ಯಗಳನ್ನು ಮಕ್ಕಳು ಪಡೆದುಕೊಳ್ಳವಂತೆ ಅವರನ್ನು ಶೋಧನೆಯಲ್ಲಿ ಹಾಗೂ 
ಅನುಭವಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳವಂತೆ ಮಾಡುವುದು; 

*e ನಂತರದ ಹಂತಗಳಲ್ಲಿ ತಾಂತ್ರಿಕ ಹಾಗೂ ಪರಿಮಾಣಾತ್ಮಕ ಕೌಶಲಗಳ ಬೆಳವಣಿಗೆಗೆ 
ಪೂರ್ವತಯಾರಿಯಾಗಿ ವಿನ್ಯಾಸ ಹಾಗೂ ವಬಿರ್ಮಾಣ, ಅಂದಾಜು ಹಾಗೂ ಅಳತೆಗೆ 
ಒತ್ತು ನೀಡುವುದು. 

*e ಸಮಾನತೆ ಮತ್ತು ನ್ಯಾಯ, ಮತ್ತು ಮಾನವನ ಘನತೆ ಮತ್ತು ಹಕ್ಕುಗಳನ್ನು 
ಗೌರವಿಸುವಂತಹ ಮೌಲ್ಯಗಳೊಂದಿಗೆ ಲಿಂಗ ಸಂಬಂಧಿ ಕಾಳಜಿಗಳು ಮತ್ತು ಅಂಚಿಗೆ 
ನೂಕಲ್ಬಡುವ ಮತ್ತು ಶೋಷಣೆಗಳಂತಹ ವಿಷಯಗಳನ್ನು ವಿಮರ್ಶನಶೀಲರಾಗಿ 
ಉದ್ದೇಶಿಸಲು ಸಮರ್ಥರಾಗುವಂತೆ ಮಾಡುವುದು. 


"ಅಧ್ಯಯನ ವಿಷಯ'ಗಳನ್ನು ಸಮಗ್ರಗೊಳಿಸುವುದೊ ಅಥವಾ 
ಒಂದು ಹೊಸ ಗ್ರಹಿಕೆಯನ್ನು ರೂಪಸಿಕೊಳ್ಲವುದೊ? 


ಸಾಮಾನ್ಯ ವಿಜ್ಞಾನ ಹಾಗೂ ಸಾಮಾಜಿಕ ವಿಜ್ಞಾನಗಳ ಶಠುರಿತು ನಾವೇನು ಅರ್ಥ 
ಮಾಡಿಕೊಳ್ಳುತ್ತೇವೆ? ಶಾಲೆಯಲ್ಲಿ ಈ "ಅಧ್ಯಯನ ವಿಷಯ'ಗಳ ಬಗ್ಗೆ ಯೋಚಿಸಿದಾಗೆಲ್ಲಾ 
ನಾವು ಕೆಲವು ಜ್ಞಾನ ಶಾಖೆಗಳನ್ನು ಮತ್ತು ಅವುಗಳಲ್ಲಿ ಪ್ರತಿಯೊಂದರಲ್ಲೂ 
ಅಂತರ್ಗತವಾಗಿರುವ ಜ್ಞಾನ ರಚನೆಗಳನ್ನು ಗಳಿಸಿಕೂಳ್ಲುವ ವಿವಿಧ ವಿಧಾನಗಳನ್ನು ಸಹ 
ನಮ್ಮ ಮನಸ್ಸಿನಲ್ಲಿಟ್ಟಿಕೊಂಡಿರುತೇವೆ. ಶಾಲೆಯ ಈ ಅಧ್ಯಯನ ವಿಷಯಗಳು ತಮ್ಮದೇ 
ಆದ ಸಂಕೀರ್ಣ ಇತಿಹಾಸಗಳ ಮೂಲಕ ವಿಕಸನಗೊಂಡು ಅವು ಇಂದು ಭೌತವಿಜ್ಞಾನ, 
ಪ್ರಾಣಿವಿಜ್ಞಾನ, ರಸಾಯನವಿಜ್ಞಾನ, ಅಣು ಜೀವವಿಜ್ಞಾನ, ಇತಿಹಾಸ, ಸಮಾಜಶಾಸ್ತ, 


ಭೂಗೋಳ ಶಾಸ್ತ ಅರ್ಥಶಾಸ್ತ, ರಾಜಕೀಯ ಶಾಸ್ತ್ರ ಇತ್ಯಾದಿಗಳ೦ತಹ ತಜ್ಞ ಶಿಸ್ತುಗಳಾಗಿ 
ವಾಸ್ತವ ಜಗತ್ತಿನಲ್ಲಿ ಅಭ್ಯಾಸ ಮಾಡಲಾಗುವ ವಿಜ್ಞಾನಗಳು ಅಥವಾ ಸಮಾಜ 
ವಿಜ್ಞಾನಗಳಿಗಿಂತ ವಿಭಿನ್ನವಾಗಿವೆ. ಹಾಗಾಗಿ ತಜ್ಞರುಗಳ ಗುಂಪುಗಳು ಪ್ರಾಥಮಿಕ ಹಂತದಲ್ಲಿ 
ಏನನ್ನು ಕಲಿಸಬೇಕು ಎಂದು ಚರ್ಚಿಸಲು ಕುಳಿತಾಗ ಏನಾಗುತ್ತದೆ? ಅವರು 
ಸ್ವಾಭಾವಿಕವಾಗಿಯೆ ತಮ್ಮದೇ ಆದ ಅಧ್ಯಯನ  ಶಿಸ್ತುಗಳಿಗೆ ಸಾಂಪ್ರದಾಯಿಕವಾಗಿ 
ಆಧಾರವಾಗಿರುವ 'ವಿಷಯಗಳ' ಬಗ್ಗೆ ಆಲೋಚಿಸುವ ಪ್ರವೃತ್ತಿಯನ್ನು ತೋರಿಸುತ್ತಾರೆ. 
ಹೀಗೆ, ಜೀವವಿಜ್ಞಾನಿಗಳು (ಸಸ್ಯವಿಜ್ಞಾನಿಗಳು ಹಾಗು ಪ್ರಾಣಿ ವಿಜ್ಞಾನಿಗಳನ್ನು ನಾವು ಒಟ್ಟಾಗಿ 
ಸೇರಿಸುವಂತೆ ಈ ಪರಿಭಾಷೆಯನ್ನು ಬಳಸಬಹುದಾದರೆ) ಸ್ವಾಬಾವಿಕವಾಗಿಯೆ ಸಸ್ಯಗಳ, 
ಪ್ರಾಣಿಗಳ ಅಥವಾ ಮಾನವ ದೇಹದ ಅಧ್ಯಯನದ ಪ್ರಸಾವವನ್ನು ಮುಂದಿಡುತ್ತಾರೆ, 
ಹಾಗೆಯೆ ಭೌತವಿಜ್ಞಾನಿಗಳು ಶಬ್ದ, ಬೆಳಕು, ಶಕ್ತಿ ಮತ್ತು ಶ್ರಮದ ಬಗ್ಗೆ ಯೋಚಿಸುತ್ತಾರೆ. 
ರಸಾಯನವಿಜ್ಞಾನಿಗಳು ವಸ್ತುಗಳ ರೂಪಗಳು, ದ್ರವ್ಯದ ಗುಣಗಳು ಇವುಗಳ 
ಅಧ್ಯಯನವನ್ನು ಪ್ರಸ್ತಾಪಿಸುತ್ತಾರೆ. ಇದಕ್ಕೆ ಸಮಾಜ ವಿಜ್ಞಾನಗಳ ಗುಂಪಿನಡಿಯಲ್ಲಿ ಬರುವ 
ವಿವಿಧ ಅಧ್ಯಯನ ಶಿಸ್ತುಗಳನ್ನು ಸೇರಿಸಿದರೆ ನಾವು ಬಹಳ ಬೇಗ 'ಸಮಗ್ರಗೊಳಿಸಲೂ ಆಗದ' 
ಮತ್ತು ಮಗುವು ತನ್ನ ಜಗತ್ತಿನೊಂದಿಗೆ ಸಂಬಂಧ ಕಲ್ಪಿಸಿಕೊಳ್ಳುವ ರೀತಿಗೆ ಹತ್ತಿರವೂ ಬಾರದ 
ಗೊಂದಲಮಯ ವಿಷಯಗಳ ರಾಶಿಯನ್ನು ಹೊಂದುತ್ತೇವೆ. 


ಹಾಗಾಗಿ, ಸಮಗ್ರ ವಿಧಾನವನ್ನು ಅಳವಡಿಸಿಕೂಂಡಿರುವ ಬಹಳಷ್ಟು ಪ್ರಾಥಮಿಕ 
ಶಾಲಾ ಪಠ್ಯಕ್ರಮಗಳು ವಿಭಿನ್ನ"'ಕಲಿಕಾ ವಿಷಯ' ಗಳಿಂದ 'ವಿಷಯಗಳ' ಪಟ್ಟೆಯನ್ನು 
ಆಧರಿಸುವುದರೊಂದಿಗ ಮುಂದುವರೆಯುವುದರ ಬದಲಾಗಿ ಸಂಬದ್ದ ಮತ್ತು ಪರಸ್ಪರ 
ಸಂಬಂಧಿತ ತಿಳುವಳಿಕಯನ್ನು ಬೆಳಸಿಕೊಳ್ಳಲು ಅನುವು ಮಾಡಿಕೊಡುವ ನ 'ಬಿರೂಪಣಾ 
ವಿಷಯ'ಗಳನ್ನು ಪ್ರಸಾಪಿಸುತವೆ. ಇದು ಅಧ್ಯಯನ ಶಿಸ್ತುಗಳ ಸಾಂಪ್ರದಾಯಿಕ ಗಡಿಗಳನ್ನು 
ಮೀರಿದ ಮತ್ತು ಆದ್ಯತೆಗಳನ್ನು ಪರಸ್ಪರ ಹಂಚಿ ಕೊಂಡದ್ದವುಗಳನ್ನಾಗಿ ನೋಡುವುದನ್ನು 
ಬೇಡುತ್ತದೆ. ಪ್ರಸ್ತುತ ಪಠ್ಯಕ್ರಮದಲ್ಲಿ ಈ ವಿಧಾನವನ್ನು ಅನುಸರಿಸಲಾಗಿದೆ. ಪ್ರತಿಯೊಂದು 
ಶಿಸ್ತೂ ನೀಡುವ ಸಾಧ್ಯತೆಗಳನ್ನು ಪರಿಗಣಿಸಲು, ಮೂಲಭೂತವಾಗಿ ಮಗು ಕೇಂದ್ರಿತವಾದ 
ಮತ್ತು ಪರಸ್ಪರಸಂಬಂಧ ಹೊಂದುವಂತಹ ರೀತಿಯಲ್ಲಿ ವಿವಿಧ ಅಧ್ಯಯನ ಶಿಸ್ತುಗಳಿಂದ 
ಒಳನೋಟಗಳನ್ನು ಒಟ್ಟಾಗಿ ತರಲು, ಹಲವಾರು ಬಿರೂಪಣಾ ವಿಷಯಗಳನ್ನು 
ಚರ್ಚಿಸಲಾಯಿತು. ಪ್ರಾಥಮಿಕ ವರ್ಷಗಳುದ್ದಕ್ಕೂ ಹೇಗೆ ಪರಿಕಲ್ಪನೆ ಹಾಗೂ ಕೌಶಲಗಳ 
ನಡುವೆ ಸಂಬಂಧವಿರುವಂ೦ತಹ ಜಾಲವೊಂದನ್ನು ಅಭಿವೃದ್ಧಿಪಡಿಸಬಹುದು ಎಂಬುದನ್ನು 
ಕಂಡುಕೊಳ್ಳಲು ಪ್ರತಿಯೊಂದು ನಿರೂಪಣಾ ವಿಷಯಕ್ಕೂ ಅಂತಹದೊಂದು ಜಾಲವನ್ನು 
ರೂಪಿಸಲಾಯಿತು. ಹಲವಾರು ವಿಭಿನ್ನ ವಿಜ್ಞಾನಗಳ ಶಿಸ್ತುಗಳು, ಸಮಾಜ ವಿಜ್ಞಾನ, 
ಬೋಧನಾವಿಧಾನ, ಲಿಂಗಾಧಾರಿತ ಅಧ್ಯಯನಗಳು, ಮಕ್ಕಳ ಬೆಳವಣಿಗೆ, ಪಠ್ಯಕ್ರಮ 
ಅಧ್ಯಯನಗಳು ಇತ್ಯಾದಿಗಳಿಗೆ ಸೇರಿದ ವಿವಿಧ ತಜರುಗಳು ಪ್ರಸ್ತಾಪಿತ ವಿರೂಪಣಾ 
ವಿಷಯಗಳ ಸಾಧ್ಯತೆಗಳನ್ನು ಚರ್ಚಿಸಿದರು, ಅವುಗಳಲ್ಲಿನ ಅಪೂರ್ಣತೆಗಳನ್ನು 
ತೋರಿಸಿದರು, ಮತ್ತು ಮಗು ಕೇಂದ್ರಿತ ವಿಧಾನಕ್ಕ ಇರಬೇಕಾದ ಆದ್ಯತೆಗಳ ಬಗ್ಗೆ 
ಚರ್ಚಿಸಿದರು. ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿದಂತೆ ಅನನ್ಯ ಮತ್ತು ತೃಪ್ಪಿಕರವಾದಂತಹ 
ವಿಚಾರಗಳ ವಿಶದೀಕರಣವನ್ನು ಒದಗಿಸುವ ಯಾವುದೇ ಏಕೈಕ ಸ್ವರೂಪವಿಲ್ಲ ಎನ್ನುವುದು 
ಸ್ಪಷ್ಟವಾಗಿದೆ ಮತ್ತು ಈ ಪಠದ್ಯಕ್ರಮವೂ ಕೂಡ ಅಂತಹ ಯಾವುದೇ ಹೆಗಳಿಕಯನ್ನು 
ಮುಂದಿಡುತ್ತಿಲ್ಲ. 


ಇದೊಂದು ಕಟ್ಟಿಳೆಯ ಸ್ವರೂಪದ್ಧಾಗಿರದೆ ಸೂಚಕದ್ದ್ಮಾಗಿದ್ದ ಅದು ಪ್ರಮುಖ 
ನಿರೂಪಣಾ ವಿಷಯಗಳು ಮತ್ತು ಉಪ ವಿರೂಪಣಾ ವಿಷಯಗಳನ್ನು ಅವುಗಳ ಸಂಬಂಧಗಳ 


ಸಾಧ್ಯತೆಗಳೊಂದಿಗೆ ಸೂಚಿಸುತ್ತದೆ. ಮಗುವಿನ ಆಲೋಚನೆಯನ್ನು ಹೊಸ ದಿಕ್ಕಿನಲ್ಲಿ 
ಕೊಂಡೊಯ್ಯವ ಮತ್ತು ಅದರ ಕಲಿಕಾ ಪ್ರಕ್ರಿಯೆಯನ್ನು ಬೆಂಬಲಿಸುವ ಇದು, 
ಪ್ರಜ್ಞಾಪೂರ್ವಕವಾಗಿ ಪ್ರಮುಖ ಪರಿಕಲ್ಬನೆಗಳೊಂದಿಗೆ ಪ್ರಾರಂಭವಾಗದೆ ಪ್ರಮುಖ ಪ್ರಪ್ಪೆ 
ಗಳೊಂದಿಗೆ ಪ್ರಾರಂಭವಾಗುತದೆ. ಈ ಸ್ವರೂಪವು ಪದ್ಯ 
ಪುಸ್ತಕಗಳನ್ನು ಬರೆಯುವವರಿಗೆ, ಶಿಕ್ಷಕರಿಗೆ ಮತ್ತು ಪೋಷಕರಿಗೆ 
ಇದರಲ್ಲಿರುವ ಅಪಾರ ಸಾಧ್ಯತೆಗಳನ್ನು ಮತ್ತು ಮಕ್ಕಳ ಗ್ರಹಿಕೆಯ 
ಆಳವನ್ನು ಅರ್ಥಮಾಡಿಕೊಳ್ಳಲು ನೆರವಾಗಬೇಕು ಎನ್ನುವ 
ಉದ್ದೇಶವನ್ನು ಹೊಂದಿದೆ. ಸಾಮಾನ್ಯವಾಗಿ ಆಗುವಂತೆ ಅರ್ಥ 
ಮಾಡಿಕೊಳ್ಳಲಾಗದ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳುವಂತೆ 
ಮಕ್ಕಳ ಮೇಲೆ ಒತ್ತಡ ಹೇರುವ ಮೂಲಕ ಅವರ ಕಲಿಕೆಯನ್ನು 
ಸೀಮಿತಗೊಳಿಸದೆ ಅಥವಾ ಅವರ ಉತ್ಸಾಹವನ್ನು ಹೊಸಕಿ 
ಹಾಕದೆ ದೊಡ್ಡವರು ಮಕ್ಕಳ ಕಲಿಕೆಯನ್ನು ಹೇಗೆ 
ಪ್ರಚೋದಿಸಬಹುದು ಮತ್ತು ಸಕ್ರಿಯವಾಗಿ ಬೆಂಬಲಿಸಬಹುದು ಎನ್ನುವುದನ್ನೂ ಕೂಡ ಇದು 
ಸೂಚಿಸುತ್ತದೆ. 


ಮಗು ಕೇಂದ್ರಿತ ಮತ್ತು ಸಮಗ್ರ ವಿಧಾನಕ್ಕಿರುವ ನಿರೂಪಣಾ 
ವಿಷಯಗಳು 


ಸಾಮಾಜಿಕ ಅಧ್ಯಯನಗಳು, ವಿಜ್ಞಾನಗಳು ಮತ್ತು ಪರಿಸರ ಶಿಕ್ಷಣದಲ್ಲಿ ಚರ್ಚಾಂಶಗಳ 
ನಡುವೆ ಸಾಮಾನ್ಯ ಪರಸ್ಪರ ಸಂಬಂಧವನ್ನು ಸಾಧ್ಯ ಮಾಡುವ ಮಗು ಕೇಂದ್ರಿತ 
ದೃಷ್ಟಿಕೋನದ ಚೌಕಟ್ಟಿನಲ್ಲಿ ಬರುವ ನಿರೂಪಣಾ ವಿಷಯಗಳೊಂದಿಗೆ ಈ ಪಠ್ಯಕ್ರಮದ 
ಜಾಲವನ್ನು ಅಭಿವೃದ್ದಿಪಡಿಸಲಾಗಿದೆ. 3 ರಿಂದ 5ನೇ ತರಗತಿಗಳವರೆಗಿನ ಪಠ್ಯಕ್ರಮವನ್ನು 
ಈ ಕೆಳಗಿನಂತೆ ಆರು ಸಾಮಾನ್ಯವಾದ ನಿರೂಪಣಾ ವಿಷಯಗಳ ಸುತ್ತಲೂ 
ಹೆಣೆಯಲಾಗಿದೆ; "ಕುಟುಂಬ ಮತ್ತು ಸ್ನೇಹಿತರು' ಎನ್ನುವ ಪ್ರಧಾನ ನಿರೂಪಣಾ 
ವಿಷಯವು ನಾಲ್ಕು ಉಪ ನಿರೂಪಣಾ ವಿಷಯಗಳನ್ನು ಒಳಗೊಂಡಿದೆ: 


1. ಕುಟಿಂಬ ಮತ್ತು ಸ್ನೇಹಿತರು: 
1.1 ಸಂಬಂಧಗಳು; 1.2 ಕಲಸ ಮತ್ತು ಆಟಿ; 
1.3 ಪ್ರಾಣಿಗಳು; 1.4 ಗಿಡಗಳು 

ಆಹಾರ; 

ವಸತಿ; 

ನೀರು; 

ಪ್ರಯಾಣ; 

ನಾವು ಸೃಷ್ಟಿಸುವ ಮತ್ತು ಮಾಡುವ ಸಂಗತಿಗಳು 


| \ 
ne CIN | A 
TNE ii +f 


4 hs 


NU & WN 


ಪಠ್ಯಕ್ರಮದ ಜಾಲವು ಮೂರು ವರ್ಷಗಳ ಕಾಲ ಬಾಹ್ಯ ಸಂಗತಿಗಳತ್ತ ಗಮನ 
ಹರಿಸುತ್ತದೆ; ಇದು ಮಗುವಿನ ತಕ್ಷಣದ ಕುಟುಂಬ, ನೆರೆಹೊರೆ, ಸುತ್ತಮುತ್ತಲ ಜಾಗ ಮತ್ತು 
ದೇಶವನ್ನೂ ಕೂಡ ಒಳಗೊಂಡ 'ನಾನು ' ಎಂಬುದರಿಂದ ಪ್ರಾರಂಭವಾಗಿ ಕ್ರಮೇಣವಾಗಿ 
ಮಗುವಿಗೆ ತನ್ನ ಜಗತ್ತಿನ ಬಗ್ಗೆ ಇರುವ ಗ್ರಹಿಕೆಯನ್ನು ವಿಸರಿಸುತ್ತದೆ. ಹಾಗಾಗಿ ಮಗುವು 5ನೇ 
ತರಗತಿಗೆ ಬರುವ ಹೊತ್ತಿಗೆ ಅದು 'ನಾನು' ಎಂಬುದನ್ನು ಒಂದು ವಿಶಾಲವಾದ 
ಸಂದರ್ಭದಲ್ಲಿ - ಒಂದು ಸಮುದಾಯದ, ದೇಶದ, ಮತ್ತು ಸೂಕ್ಷವಾಗಿ ಈ ಜಗತ್ತಿನಲ್ಲಿ 


ನೆಲೆಗೊಂಡ ಒಂದು ಭಾಗವಾಗಿ - ನೋಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. 
ನಿಜಕ್ಕೂ, ಪಠ್ಯಕ್ರಮವು ಸಣ್ಣ ಮಗುವನ್ನು ಇನ್ನೂ ಅದರ ಗಹಿಕೆಗೆ ನಿಲುಕದಿದ್ದರೂ ಅದರ 
ಪಾಲಿಗೆ ಅತ್ಯಂತ ಚಿತ್ತಾಕರ್ಷಕವಾದ ಬಾಹ್ಯಾಕಾಶನೌಕೆಯಲ್ಲಿ ಸವಾರಿ ಮಾಡಿ ಭೂಮಿಯ 
ಎಲ್ಲೆಯನ್ನೂ ಮೀರಿ ಬಾಹ್ಯಾಕಾಶಕ್ಕ ಜಿಗಿಯಲು ಅದನ್ನು ಪ್ರೇರೇಪಿಸುವಂತಹ ಕೆಲವು 
ಕಲ್ಪನಾ ಲೋಕಕ್ಕ ಕೊಂಡೊಯ್ಯುವ ಅನುಭವವನ್ನು ಒದಗಿಸುತ್ತದೆ. 


ಹೀಗೆ, ಉದಾಹರಣೆಗೆ, 3ನೇ ತರಗತಿಯಲ್ಲಿ ಪ್ರಾರಂಭವಾಗುವ 'ಆಹಾರ' ನಿರೂಪಣಾ 
ವಿಷಯವು 'ಅಡುಗೆ', "ಕುಟುಂಬದಲ್ಲಿ ಸೇವಿಸುವುದು,' ನಾವೇನು ತಿನ್ನುತ್ತೇವೆ, ಇತರರು 
ಏನು ತಿನ್ನುತಾರೆ, ಪ್ರಾಣಿಗಳು ಏನನ್ನು ತಿನ್ನುತ್ತವೆ ಇತ್ಯಾದಿಯಿಂದ ಪ್ರಾರಂಭವಾಗುತ್ತದೆ. 
ಅದು ನಂತರ ೩4ನೇ ತರಗತಿಯಲ್ಲಿ ಆಹಾರವನ್ನು ಹೇಗೆ ಬೆಳೆಯಲಾಗುತ್ತದೆ, ಅವರು 
ನೋಡಿರಬಹುದಾದ ವಿವಿಧ ಸಸ್ಯಗಳಾವುವು, ಆಹಾರವು ನಮಗೆ ಹೇಗೆ ಬರುತದೆ ಇತ್ಯಾದಿ 
ವಿಷಯಗಳತ್ತ ಸಾಗುತದೆ. 5ನೇ ತರಗತಿಯಲ್ಲಿ ನಾವೇ ಸ್ವತಃ ಅನುಭವಿಸುವ ಹಸಿವು ಅಥವಾ 
ಆಹಾರವೇ ಸಿಗದಿರುವ ಜನರ ಸ್ಥಿತಿಗತಿಯ ವಾಸ್ತವವನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳು 
ಅದನ್ನು ಯಾರು ಬೆಳೆಯುತ್ತಾರೆ ಮತ್ತು ರೈತರು ಎದುರಿಸುವ ಕಷ್ಟಗಳ ಬಗ್ಗೆ ಚರ್ಚಿಸುತ್ತಾರೆ. 
ಇದರ ಜೊತೆಗೆ "ಆಹಾರವು ಯಾವಾಗ ಕೆಟ್ಟಿಹೋಗುತ್ತದೆ' ಎನ್ನುವ ವಿಷಯವು ಆಹಾರದ 
ಕೆಡುವಿಕೆ ಮತ್ತು ಅದನ್ನು ಕಾಪಾಡುವುದರ ಬಗ್ಗೆ ಪರಿಶೋದಧಿಸುತ್ತದೆ. ಅದೇ ಸಮಯದಲ್ಲಿ, 
ಆಹಾರಾಭ್ಯಾಸ ಹಾಗೂ ಬೆಳೆಗಳ ಕೃಷಿಯಲ್ಲಿನ ಬದಲಾವಣೆಗಳನ್ನು ಹಿರಿಯರ/ಅಜ್ಮ 
ಅಜ್ಜಿಯರ ಅನುಭವಗಳ ಮೂಲಕ ವಿಶ್ಲೇಷಿಸಲಾಗುತ್ತದೆ. ಅಂತಿಮವಾಗಿ, "ನಮ್ಮ ಬಾಯಿ- 
ಆಹಾರದ ರುಚಿ ನೋಡುತ್ತದೆ ಮತ್ತು ಜೀರ್ಣಿಸುತ್ತದೆ' ಎನ್ನುವ ವಿಷಯವು 
ಆಹಾರವನ್ನು ಜಗಿಯುವಾಗ ಲಾಲಾರಸವು ಅದನ್ನು ಹೇಗೆ ಸಿಹಿಗೊಳಿಸುತ್ತದೆ ಎನ್ನುವುದನ್ನು 
ಗಮನಿಸಿದರೆ, "ಸಸ್ಯಗಳಿಗೆ ಆಹಾರ?' ಎಂಬ ಭಾಗವು ಕೀಟಗಳನ್ನು ತಿನ್ನುವ ಕೆಲವು 
ಕುತೂಹಲಕಾರಿ ಸಸ್ಯಗಳ೦ತಹ ವಿಷಯವನ್ನು ಸಹ ಪರಿಚಯಿಸುತ್ತದೆ. 


"'ಪ್ರಯಾಣ' ಎನ್ನುವ ನಿರೂಪಣಾ ವಿಷಯವು ವಿಸರಿಸುತ್ತಲೇ ಹೋಗುವ ಸಾಮಾಜಿಕ 
ಹಾಗೂ ಭೌತಿಕ ಪರಿಸರದ ಹೊಸತಾದ ಮತ್ತು ಪರಿಚಿತವಲ್ಲದ ಆದರೆ ಅಷ್ಟೇ 
ಜಿತ್ತಾಕರ್ಷಕವಾದ ವೈವಿಧ್ಯಮಯ ವಿಚಾರಗಳನ್ನು ಅನ್ವೇಷಿಸುವ ಚಿಂತನೆಗಳ 
ಪಯಣದಲ್ಲಿ ಸಾಗಲು ಮಗುವಿಗೆ ಸಹಾಯವಾಗಲೆಂದು ಅಭಿವೃದ್ದಿಪಡಿಸಲಾಯಿತು. 3ನೇ 
ತರಗತಿಯಲ್ಲಿ ನಿರೂಪಣಾ ವಿಷಯವು ಮಗುವಿಗೆ ತನ್ನದೇ ಆದ ಪ್ರಯಾಣದತ್ತ- 
ಪ್ರಯಾಣಿಸಿದ್ದರೆ- ನೋಡಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಇಂದಿನ ಕಾಲದಲ್ಲಿ ಜನರು 
ಮರಳುಗಾಡಿನಲ್ಲಿ, ಅರಣ್ಯದಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ ಅಥವಾ ದೊಡ್ಡ ನಗರಗಳಲ್ಲಿ 
ಪ್ರಯಾಣಿಸುವ ಆಖ್ಯಾನಗಳನ್ನೂ ಕೂಡ ಮಕ್ಕಳು ಕೇಳಿಸಿಕೊಳ್ಳುವುದರಿಂದ ಅವರ 
ಕುಟುಂಬದಲ್ಲಿರುವ ಹಿರಿಯರು ಹಿಂದಿನ ಕಾಲದಲ್ಲಿ ಹೇಗೆ ಪ್ರಯಾಣ ಮಾಡಿರಬಹುದು 
ಎನ್ನುವುದನ್ನು ತಿಳಿಯಲು ಪ್ರೋತ್ಸಾಹಿಸುತ್ತದೆ. ಅಷ್ಟೇ ಅಲ್ಲದೆ ವಲಸೆ ಬಂದ 
ಕುಟಿಂಬದಿಂದ ಬಂದಂತಹ ಮಗುವಿನ ಅನುಭವಗಳನ್ನು ಮತ್ತು ಶಾಲಾಶಿಕ್ಷಣದ 
ಪ್ರಕ್ರಿಯೆಯಲ್ಲಿ ಅದು ಎದುರಿಸುವ ಸಮಸ್ಯೆಗಳನ್ನು ತರಗತಿಗೆ ಪರಿಚಯಿಸಲು ಇದು ಒಂದು 
ಕತೆಯನ್ನು 'ಸಂಪನ್ನೂಲ' ವನ್ನಾಗಿ ಪರಿವರ್ತಿಸಲು ಸಹ ಸೂಚಿಸುತ್ತದೆ. 
'ಸಂಪನ್ನೂಲ'ಗಳೆಂದು ಸೂಚಿಸಲಾದ ಅಂತಹ ಕಥನಗಳು ತಮಗಿಂತ ವಿಭಿನ್ನವಾಗಿರುವ 
ಆದರೆ ಅವರೊಂದಿಗೆ ತಮ್ಮನ್ನು ಯಾವುದೋ ಒಂದು ಬಗೆಯಲ್ಲಿ ಗುರುತಿಸಿಕೊಳ್ಳವ 
ರೀತಿಯಲ್ಲಿ ಇತರ ಮಕ್ಕಳ/ಜನರ ಅನುಭವಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಲು 
ಸೃಜನಶೀಲ ಅವಕಾಶಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಇದನ್ನು ಕತೆಗಳ, 
ಬಿತ್ತಿಚಿತ್ರಗಳ, ನಾಟಕಗಳ, ಸಿನಿಮಾಗಳ, ಮತ್ತು ಇತರ ಮಾಧ್ಯಮಗಳ ಮೂಲಕ 


ಮಾಡಬಹುದು. 5ನೇ ತರಗತಿಯಲ್ಲಿ 'ಪ್ರಯಾಣ'ವು ಮಕ್ಕಳನ್ನು ಬಹುಶಃ: ಅತ್ಯಂತ 
ಕ್ಲಿಷ್ಟಕರವಾದ ಪರ್ಪ್ಹತಾರೋಹಣದ ನಂತರ ರಾಷ್ಟ ಧ್ವಜವನ್ನು ನೆಟ್ಟಿ ಬಚ್ಚ್ಛೇಂದ್ರಿ ಪಾಲ್‌ 
ರವರ ಕತೆಯೊಂದಿಗೆ ಹಿಮಾಲಯದ ' ಒರಟಾದ ಹಾಗೂ ಕಠಿಣವಾದ'(ದರ್ಗಮವಾದ) 


ಭೂ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತದೆ. ಅದೇ ಸಮಯದಲ್ಲಿ ಮಕ್ಕಳು ತಮ್ಮದೇ 
ಶಾಲೆಗೆ ಒಂದು ಧ್ವಜವನ್ನು ವಿನ್ಯಾಸಗೊಳಿಸುವಂತೆ ಅವರನ್ನು ಪ್ರೋತ್ಸಾಯಹಿಸಬಹುದು. 


ಈ ನಿರೂಪಣಾ ವಿಷಯವು ಅವರು ಮೊದಲ ಬಾರಿಗೆ ಭೂಮಿಯನ್ನು 
ಅಂತರಿಕ್ಷದಿಂದ ವೀಕ್ಷಣೆ ಮಾಡಬಹುದಾದ “ಬಾಹ್ಯಾಕಾಶ ನೌಕೆಯಲ್ಲಿ ಸವಾರಿ'ಯ 
ಮೂಲಕ ಬಾಹ್ಯಾಕಾಶಕ್ಕೆ ಕರೆದೊಯ್ಯ್ಯತ್ತದೆ ಮತ್ತು ಒಬ್ಬ ರಾಖೇಶ್‌ ಶರ್ಮಾ ಅಥವಾ ಒಬ್ಬ 
ಕಲ್ಪನಾ ಜಾವ್ನಾ ಅವರಿಗೆ ಯಾವ ರೀತಿಯಲ್ಲೂ ಕಡಮೆ ಇಲ್ಲದಂತೆ ಪ್ರತಿಯೊಂದು ಮಗುವು 
ತಮಗೆ ಅಲ್ಲಿಂದ ಏನು ಕಾಣಿಸುತ್ತಿದೆ ಎನ್ನುವ ಕುರಿತು ಭಾರತದ ಪ್ರಧಾನ ಮಂತಿಗಳಿಗೆ 
ಸಂದರ್ಶನ ನೀಡುವಂತೆ ಮಾಡುತ್ತದೆ. ಅಂತರಿಕ್ಷ ವೀಫ್ಲ್ಣಣೆ ಮಾಡುವ ಪ್ರಯೋಗವನ್ನು ವಿವಿಧ 
ದೃಷ್ಟಿಕೋನಗಳು ಪರಿಚಯವಾಗುವ ರೀತಿಯಲ್ಲಿ ಶಾಲೆಗಳ ವಿಬಿನ್ನ ದೃಷ್ಟಿಕೋನಗಳ 
ಮುಖಾಂತರ ಅಭಿವೃದ್ಧಿಪಡಿಸಲಾಗಿದೆ. ಇದು ಅವರಿಗೆ 3ನೇ ತರಗತಿಯಲ್ಲಿ ಅವರ ತರಗತಿಯ 
ಎರಡು-ಆಯಾಮಗಳ ಒಂದು ಮೂಲ ಚಿತ್ರಣದ ಮೂಲಕ ಪ್ರಾರಂಭವಾಗುವ ನಕ್ಷ ರಚನೆ 
ಪರಿಕಲ್ಪನೆಯೊಂದಿಗೆ ಸಂಬಂಧ ಹೊಂದಿದ್ದು, ನಂತರ ಅವರು 5ನೇ ತರಗತಿಗೆ ಬರುವ 
ಹೊತ್ತಿಗೆ ಅವರಿರುವ ಪ್ರದೇಶದ ಅಥವಾ ನಗರದ ಅಂತರಿಕ ನೋಟಗಳನ್ನು ಸರಳವಾಗಿ 
ಓದಲು ಹಾಗೂ ಚಿತ್ರಿಸಲು ಅವರಿಗೆ ಸಾಧ್ಯವಾಗುತ್ತದೆ. 


'ತುಟುಿಂಬ ಮತ್ತು ಸ್ನೇಹಿತರು' ಎ೦ಬ ನಿರೂಪಣಾ ವಿಷಯದ ಭಾಗವಾಗಿ 
'ಸಸ್ಯಗಳು' ಮತ್ತು 'ಪ್ರಾಣಿಗಳು' 


ಮಾನವರು ಹೇಗೆ ಅವುಗಳೊಂದಿಗೆ ಬಿಕಟಿ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದನ್ನು 
ಸ್ಪಷ್ಟ ಪಡಿಸಲು 'ಸಸ್ಯಗಳು' ಮತ್ತು 'ಪ್ರಾಣಿಗಳು' ಎಂಬ ವಿಷಯವನ್ನು 'ಕುಟುಂಬ ಮತ್ತು 
ಸ್ನೇಹಿತರು' ಎಂಬ ನಿರೂಪಣಾ ವಿಷಯದಲ್ಲಿ ಪ್ರಜ್ಞಾಪೂರ್ಪಕವಾಗಿ ಸೇರಿಸಲಾಗಿದೆ. ಅಲ್ಲದೆ 
ಇದು ಅದರ ಅಧ್ಯಯನಕ್ಕೆ ಒಂದು ಪರಿಪೂರ್ಣ ಮತ್ತು ಸಮಗವಾದ ವೈಜ್ಞಾನಿಕ ಹಾಗೂ 
ಸಾಮಾಜಿಕ ದೃಷ್ಟಿಕೋನವನ್ನು ಕೊಡಲೆಂದು ಸೇರಿಸಲಾಗಿದೆ. ಕೇವಲ ವೈಜ್ಞಾನಿಕ 
ದೃಷ್ಟಿಕೋನದಿಂದ ನೋಡಿದಾಗ ಸಾಂಪ್ರದಾಯಿಕವಾಗಿ 'ಸಸ್ಯಗಳು' ಮತ್ತು 'ಪ್ರಾಣಿಗಳು' 
ಒಂದು ಸ್ವಾಯತ್ತ ವರ್ಗೀಕರಣಗಳಾಗಿ ಮಂಡಿಸಲಾಗಿವೆ. ಅವುಗಳನ್ನು ಒಂದು ಸಾಮಾಜಿಕ 
ಹಾಗೂ ಸಾಂಸ್ಕೃತಿಕ ಸಂದರ್ಭದ್ಲಲಿಟ್ಟು ನೋಡುವ ಮತ್ತು ಗುಜ್ಮಾರ್‌, ಮುಷಾಹರ್‌, 
ಅಥವಾ 'ಪಟ್ಟಿಲ್‌' ಮಾಡುವಂತಹ (ptta-makೀs - ಎಲೆಗಳಿಂದ ದೊನ್ನೆ ತಟ್ಟೆ 
ಇತ್ಯಾದಿಗಳನ್ನು ತಯಾರಿಸುವವರು) ಕಲವು ಸಮುದಾಯಗಳ ಜೀವನ ಮತ್ತು 
ಜೀವನೋಪಾಯಗಳು ಹೇಗೆ ನಿರ್ದಿಷ್ಟ ಪ್ರಾಣಿಗಳ ಅಥವಾ ಸಸ್ಯಗಳ ಜೊತೆ ವಿಕಟ 
ಸಂಬಂಧವನ್ನು ಹೊಂದಿವೆ ಎಂದು ನೋಡುವ ಪ್ರಯತ್ನವನ್ನೂ ಸಹ ಇಲ್ಲಿ ಮಾಡಲಾಗಿದೆ. 
ಅಷ್ಟೇ ಅಲ್ಲದೆ ಮಕ್ಕಳ ಜಗತ್ತಿನಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳ ಕಥನಗಳು ಬಹಳ ಮಹತ್ವದ 
ಪಾತ್ರವನ್ನು ವಹಿಸುತ್ತವೆ ಮತ್ತು 'ಕುಟಿಂಬ ಮತ್ತು ಸ್ನೇಹಿತರು' ಎಂದು ಗಹಿಸಲ್ಬ್ಪಟ್ಟಿ 
ಜಿತ್ರಾಧಾರಿತ ಪಾತ್ರಗಳ ವಬಿರೂಪಣೆಗಳೊಂದಿಗೂ ಸಹ ಅವರು ತಮ್ಮನ್ನು ಚೆನ್ನಾಗಿ 
ಗುರುತಿಸಿಕೊಳ್ಳುತ್ತಾರೆ. 


'ಸಸ್ಯಗಳು' 'ಪ್ರಾಣಿಗಳು' 'ಆಹಾರ' ಅಥವಾ, 'ನಮ್ಮ ದೇಹ' ಮುಂತಾದ 
ಪರಿಕಲ್ಪನೆಗಳನ್ನು ಸಾಂಪ್ರದಾಯಿಕ ವೈಜ್ಞಾನಿಕ ಶಿಸ್ತುಗಳ ಆಧ್ಯಯನಗಳ ಗಡಿಗಳನ್ನೂ 
ಮೀರಿ ಮಕ್ಕಳ ದೃಷ್ಟಿಕೋನದಿಂದ ಬೇರೆಯದೇ ರೀತಿಯಲ್ಲಿ ನೋಡುವ ಪ್ರಯತ್ನವು 
ಸವಾಲಿನದ್ದೇ ಆಗಿದೆ. ವಾಸ್ತವದಲ್ಲಿ ಕೆಲವು ವೈಜ್ಞಾನಿಕ ವರ್ಗೀಕರಣಗಳು ತುಂಬಾ 
ಔಪಚಜಾರಿಕವಾಗಿರುತ್ತವೆ ಮತ್ತು ನಮ್ಮ ಸ್ವಾಭಾವಿಕ ಅನಿಸಿಕೆಗಳಿಗೆ ಪ್ರತಿ-ಅನಿಸಿಕೆಗಳಂತೆ 
ಕಾಣಿಸುತ್ತವೆ, ಮತ್ತು ಪ್ರಾಯಶಃ ಅವು ಕೆಲವೊಮ್ಮೆ ಮಕ್ಕಳಿಗೆ ಅರ್ಥವಾಗದ ರೀತಿಯಲ್ಲಿ 
'ಸರಳೀಕರಣಕಾರ' ದ್ಲಾಗಿಯೂ ಇರುತ್ತವೆ. ಸಾಂಪ್ರದಾಯಿಕವಾಗಿ ಜೀವಶಾಸ್ಪಜ್ಞರುಗಳು 
ಜೀವಿಗಳನ್ನು ವಿಶಾಲವಾಗಿ 'ಸಸ್ಯ'ಗಳು ಮತ್ತು 'ಪ್ರಾಣಿಗಳು' ಎಂಬ ಎರಡು 
ವರ್ಗೀಕರಣಗಳಾಗಿ ವಿಂಗಡಿಸುತ್ತಾರೆ. 'ಸಸ್ಯಗಳ'ನ್ನು ಕುರಿತ ಕಲ್ಪನೆಗಳನ್ನು 'ಸಸ್ಯಗಳ 
ಬಾಗಗಳು', 'ಸಸ್ಯಗಳ ಭಾಗಗಳ ಕಾರ್ಯಗಳು' ಇತ್ಯಾದಿಗಳೊಂದಿಗೆ ವಿವರಿಸುವ ಮೂಲಕ 
ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಸುವ ರೀತಿಯು ಸಾಕಷ್ಟು ಸರಳವಾದುದು ಎಂದು 
ಪರಿಗಣಿಸಲಾಗಿದೆ. ಆದರೆ 'ಸಸ್ಯಗಳ'ನ್ನು ಈ ದೃಷ್ಟಿಯಿಂದ ನೋಡುವುದು ಮಕಳಿಗೆ ಹೆಚ್ಚು 
'ಸ್ವಾಭಾವಿಕ' ಅಥವಾ ಅಪೇಕ್ಷಣೀಯವೂ ಎಂದು ಏಕೆ ಪರಿಗಣಿಸಬೇಕು? ವಾಸವದಲ್ಲಿ 
ಜಗತ್ತಿನಾದ್ಯಂತ ನಡೆದಿರುವ ಸಂಶೋಧನೆಗಳು ತೋರಿಸಿರುವ ಹಾಗೆ ಸಣ್ಣ ಮಕ್ಕಳಿಗೆ ಜೈವಿಕ 
ಮತ್ತು ಜೈವಿಕವಲ್ಲದರ ನಡುವೆ ವ್ಯತ್ಯಾಸವನ್ನು ಗುರುತಿಸುವುದು ಅಥವಾ ಜೀವಂತ 
ಲೋಕವನ್ನು ಸಸ್ಯಗಳು ಮತ್ತು ಪ್ರಾಣಿಗಳು ಎಂದು ವಿಂಗಡಿಸುವುದು ಗಹಿಸಲು ಕಷ್ಟವಾದ 
ಅಮೂರ್ತ ಕಲ್ಪನೆ. ಹಲವಾರು ದೇಶಗಳಲ್ಲಿ ವಿಜ್ನಾನದ ಬೋಧನೆಗೆ ತಮ್ಮನ್ನು ಸಾಕಷ್ಟು 
ತೆರೆದುಕೊಂಡಿರುವ 13-15 ವರ್ಷದ ಮಕ್ಕಳಲ್ಲೂ ಸಹ ಜೀವಶಾಸ್ಪಜ್ಞರುಗಳ 
ಸಾಂಪ್ರದಾಯಿಕ ವರ್ಗೀಕರಣಕ್ಕೆ ವಿರುದ್ಧವಾಗಿ ಮರವು, ಸಸ್ಯಕ್ಕಿಂತ ಬಿನ್ನ ಎಂಬ ನಂಬಿಕೆ 
ಬಲವಾಗಿದೆ. ಮಕ್ಕಳು ವ್ಯವಸ್ಥಿತವಾಗಿ ಸಸ್ಯಗಳು ಮತ್ತು ತರಕಾರಿಗಳ ನಡುವೆಯೂ ಸಹ 
ವ್ಯತ್ಯಾಸವನ್ನು ಮಾಡುತ್ತಾರೆ ("ಕ್ಯಾರೆಟ್‌ ಮತ್ತು ಕೋಸು ಸಸ್ಯಗಳಲ್ಲ'), ಅಥವಾ ಸಸ್ಯಗಳು 
ಮತ್ತು ಕಳೆಗಳ ನಡುವೆ ಕೂಡ ("ಹುಲ್ಲು ಸಸ್ಯವಲ್ಲ'). ಅಷ್ಟೇ ಅಲ್ಲದೇ ಬಹಳಷ್ಟು ಮಕ್ಕಳು 
ಸ್ವಾಭಾವಿಕವಾಗಿಯೇ ಬೀಜಗಳನ್ನು ಸಸ್ಯದ ಬಾಗವಾಗಿ ನೋಡುವುದಿಲ್ಲ. ಇದು ಕೆಲವು 
ಪ್ರಾಥಮಿಕ ಶಾಲೆಗಳ ಪಠ್ಯಕ್ರಮದಲ್ಲಿ ಈ ಸಾಂಪ್ರದಾಯಿಕ ವರ್ಗೀಕರಣಗಳ ಬಗ್ಗೆ 
ಕಲಿಯುವುದನ್ನು ಮುಂದೂಡಲು ಮತ್ತು ಮೊದಲು ಮಕ್ಕಳಿಗೆ ಅವರದ್ದೇ ಆದ ಸ್ವಂತ 
ಆಲೋಚನೆಗಳನ್ನು ಅನುಸರಿಸಿ ಪರಿಶೋಧಿಸುವಂತೆ ಅವಕಾಶವನ್ನು ಕಲ್ಪಿಸಿಕೊಡಲು 
ಕಾರಣವಾಗಿದೆ; ಇದನ್ನು ಮಕಳಿಗೆ ವಿಜ್ಞಾನವು ಅವುಗಳನ್ನು ಹೇಗೆ ಭಿನ್ನವಾಗಿ 
ವರ್ಗೀಕರಿಸುತ್ತದೆ ಎಂಬ ಸರಿಯಾದ ತಿಳುವಳಿಕೆಯನ್ನು ನಂತರದಲ್ಲಿ ಹೊಂದಲು 
ನೆರವಾಗುವ ಸಲುವಾಗಿ ಹೀಗೆ ಮಾಡಲಾಗಿದೆ. 


ಮಕ್ಕಳು ಹೇಗೆ ಯೋಚಿಸುತ್ತಾರೆ ಎನ್ನುವುದನ್ನು ಗಮನದಲ್ಲಿರಿಸಿಕೊಂಡು "ಆಹಾರ' 
ಎನ್ನವ ನಿರೂಪಣಾ ವಿಷಯದ ಚೌಕಟ್ಟಿನಲ್ಲಿ 'ಸಸ್ಯ'ಗಳನ್ನು ಮೊದಲು, ಮಕ್ಕಳು ಯಾವ 
ಸಸ್ಯಗಳನ್ನು ತಿನ್ನುತ್ತಾರೆ ಮತ್ತು ನಾವು ವಿವಿಧ ಸಸ್ಯಗಳ ಎಲೆಗಳನ್ನು, ಬೀಜಗಳನ್ನು ಇಲ್ಲವೆ 
ಕಾಂಡಗಳನ್ನು ಕೂಡ ತಿನ್ನುತ್ತೇವೆ ಎನ್ನುವ ಚಿ ೦ತನೆಯ ಮೂಲಕವೂ 
ಪರಿಚಯಿಸಲಾಗುತದೆ. ಇದನ್ನು ವಾಸ್ತವದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರ? - 
ಕಂ೦ಪಿರುವೆ, ಹಕ್ಕಿಗಳ ಗೂಡು, ಆಡಿನ ಹಾಲು, ಇತ್ಯಾದಿಯಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದ 
ಚರ್ಚೆಯ ನಂತರ ಪರಿಚಯಿಸಲಾಗುತ್ತದೆ. ನಾವು ಯಾವುದನ್ನು ಆಹಾರ ಎಂದು 
ಕರೆಯುತ್ತೇವೆಯೊ ಅದು ಉಳಿದವರಿಗೆ ಹಾಗನ್ನಿಸುವುದಿಲ್ಲ ಮತ್ತು ಆಹಾರ ಎನ್ನುವುದು 
ಒಂದು ಆಳವಾದ ಸಾಂಸ್ಕತಿಕ ಪರಿಕಲ್ಪನೆ ಎನ್ನುವ ವಿಚಾರಕ್ಕೆ ಅವರನ್ನು 
ಸೂಕ್ಮಗ್ರಾಹಿಗಳನ್ನಾಗಿ ಮಾಡಲು ಇದನ್ನು ಹಮವಿಘೊಳ್ಳಲಾಗುತ್ತದೆ. ನಾವೀಗಾಗಲೇ 
ಚರ್ಚಿಸಿದ ಹಾಗೆ ಹೆಚ್ಚು ಪರಸ್ಪರ ಸಂಬಂಧಿಸಿದ ದೃಷ್ಟಿಕೋನಕ್ಕೆ ಅನುವು ಮಾಡಿಕೊಡಲು 


'ಹುಟಿಂಬ ಮತ್ತು ಸ್ನೇಹಿತರು' ಎನ್ನುವ ವಿಶಾಲವಾದ ಚಾಮರದಡಿಯಲ್ಲಿ 'ಸಸ್ಯಗಳ'ನ್ನು 
ಒಂದು ಉಪ ನಿರೂಪಣಾ ವಿಷಯವನ್ನಾಗಿ ಮಾಡಲಾಗಿದೆ. ಹೀಗೆ, 3ನೇ ತರಗತಿಯ ಮಕ್ಕಳು 
'ನಮ್ಮ ಸುತ್ತುಮುತ್ತಲಲ್ಲಿರುವ ವಿಭಿನ್ನ ಸಸ್ಯಗಳು, ತಮ್ಮ ಪೋಷಕರು 
ಜಿಕ್ಕವರಿದ್ದಾಗಿವಿಂದ ಆಗಿರಬಹುದಾದ ಬದಲಾವಣೆಗಳನ್ನು ಮತ್ತು ಹಾಗೆಯೇ ತಮ್ಮ 
ಸುತ್ತಮುತ್ತ ಇರುವ ವಸ್ತುಗಳಲ್ಲಿ ಯಾವುದನ್ನು ಸಸ್ಯಗಳೆಂದು ಪರಿಗಣಿಸಬಹುದು ಎಂಬ 
ವಿಷಯಗಳ ಮೇಲೂ ಗಮನ ಹರಿಸುತ್ತಾರೆ. ಈ ಚರ್ಚೆಗಳು ಅವರ ಕಲಿಕೆಗೆ ಒಂದು 
ಚೌಕಟ್ಕಾಗಿ ಕಾರ್ಯನಿರ್ವಹಿಸಲೆಂದು ತಮ್ಮ ಸುತ್ತಮುತ್ತ ಇರುವ ಹಿರಿಯರು ಮತ್ತು 
ಪೋಷಕರೊಂದಿಗೆ ಅವರು ಮಾತನಾಡಬೇಕು ಎಂದು ನಿರೀಕ್ಲಿಸಲಾಗುತ್ತದೆ. ಪಠ್ಯಕ್ರಮದಲ್ಲಿ 
ಇದನ್ನೊಂದು ಚಟುವಟಿಕೆಯಾಗಿ ಮಾಡಲು ಸೂಚಿಸಲಾಗಿದೆ. 3ನೇ ತರಗತಿಯ ಮಕ್ಕಳು 
'ನಮ್ಮ ಬದುಕಿನಲ್ಲಿರುವ ಎಲೆಗಳ' ವೈವಿಧ್ಯತೆಯ ಬಗ್ಗೆ ತಿಳಿದುಕೊಳ್ಳಲೆ೦ದು, ಸಸ್ಯಗಳ 
ಎಲೆಗಳನ್ನು ತಟ್ಟೆಗಳನ್ನಾಗಿ ಹೇಗೆ ಬಳಸಬಹುದು ಎನ್ನುವುದರ ಬಗ್ಗೆ ಮಾತನಾಡಲೆಂದು, 
ವರ್ಷದ ಯಾವ ಕಾಲದಲ್ಲಿ ಬಹಳಷ್ಟು ಎಲೆಗಳು ನೆಲದ ಮೇಲೆ ಬೀಳುತವೆ ಮತ್ತು 
ಅವುಗಳನ್ನು ಹೇಗೆ ಗೊಬ್ಬರವನ್ನಾಗಿ ಮಾಡಲು ಬಳಸಬಹುದು ಎಂಬುದರ ಬಗ್ಗೆ 
ತಿಳಿದುಕೊಳ್ಳಲೆ೦ಂದು, ಮತ್ತು ಅವರು ನೋಡುವ ಭಿನ್ನ ಎಲೆಗಳ ವಿಶಿಷ್ಟ ಗುರುತುಗಳನ್ನು 
ತಮ್ಮ ಹೂಕುಂಡಗಳ ಮೇಟೆ, ಪ್ರಾಣಿಗಳ ಮೇಲೆ, ಬಟ್ಟೆಗಳ ಮೇಲೆ, ಗೋಡೆಯ ಮೇಲೆ 
ಜಿತ್ರಿಸಲೆಂದು,, ಅವುಗಳ ರೂಪ, ಬಣ್ಣ, ವಾಸನೆ ಇತ್ಯಾದಿಗಳನ್ನು ಸಹ ಅಧ್ಯಯನ 
ಮಾಡುತ್ತಾರೆ. 4ನೇ ತರಗತಿಯಲ್ಲಿ 'ಹೂವುಗಳ'ತ್ತ, ಹೂವನ್ನು ಮಾರುವವರತ್ತ ಗಮನಹರಿಸಿ 
"ಮರ ಯಾರಿಗೆ ಸೇರುತ್ತದೆ? ಎನ್ನುವುದನ್ನು ಚರ್ಚಿಸಿದರೆ, 5ನೇ ತರಗತಿಯಲ್ಲಿ ಅವರು 
ಹಾಡುಗಳು ಮತ್ತು ಕಾಡಿನ ಜನರು', ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು 
ಹಾಗೂ ‘ದೂರದಿಂದ ಬಂದಂತಹ ಸಸ್ಯಗಳು' ಎಂಬಂತಹ ವಿಷಯಗಳ ಕಡೆಗೆ 
ಹೊರಳಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ತಮ್ಮ ಸುತ್ತಮುತ್ತಲಿನ ಸಸ್ಯಗಳ ಬಗ್ಗೆ 
ಸೌಂದರ್ಯಪ್ರಜ್ಞೆ ಮತ್ತು ಕಾಳಜಿಯುಳ್ಳ ತಿಳುವಳಿಕೆಯೊಂದಿಗೆ ಸಮೃದ್ದಗೊಂ೦ಡ, ಹಾಗೂ 
ಒಂದು ವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಪರಿಸರದ ದೃಷ್ಟಿಕೋನದಿಂದ, ಹೆಚ್ಚು 
ಸಮಗ್ರವಾದ ಪರಸ್ಪರ ಸಂಬಂಧವಿರುವ ಅರ್ಥೈಸುವಿಕೌಯನ್ನು ನಿರ್ಮಿಸಿಕೊಳ್ಳಲು ಅವರಿಗೆ 
ಅನುವು ಮಾಡಿಕೂಡಲಾಗುತದೆ. 


ನಮ್ಮ ದೇಹಗಳು, ಮತ್ತು ನಾವು: ಸೂಕ್ಷ್ಮತೆ ಹಾಗೂ ಭಾವ-ಸೂಕ್ಕ್ಮತೆಯನ್ನು 
ಕೊಡುವ 'ಕುಟಿಂಬ ಮತ್ತು ಸ್ಲೆಹಿತರು' 


ಈ ಮೇಲೆ ಚರ್ಚಿಸಿದ 'ಸಸ್ಯಗಳ' ಹಾಗೆ ಸಾಂಪ್ರದಾಯಿಕವಾಗಿ 'ನಮ್ಮ ದೇಹ'ವನ್ನೂ ಕೂಡ 
ಶುದ್ದ ಮೈಜ್ಞಾನಿಕ ಮಾದರಿಯಲ್ಲಿ ಹಾಗೂ ಸಾಮಾಜಿಕವಾಗಿ ಯಾವುದೇ ಸಂಬಂಧವಿರದ 
ರೀತಿಯಲ್ಲಿ 'ನಮ್ಮ ಇಂದ್ರಿಯಗಳು', "ದೇಹದ ಬಭಾಗಗಳು/ಅಂಗಗಳು' ಮತ್ತು 'ಉಸಿರಾಟಿ' 
'ಜೀರ್ಣಾಂಗ' ಇತ್ಯಾದಿ ಘಟಿಕಗಳನ್ನಾಗಿ ಪ್ರತ್ಯೇಕಿಸಿ ನೋಡಲಾಗುತ್ತದೆ. ಆದಾಗ್ಯ್ಕು, "ಕುಟುಂಬ 
ಮತ್ತು ಸ್ನೇಹಿತರು' ನಿರೂಪಣಾ ವಿಷಯವು, ವಿಶೇಷವಾಗಿ 1.1 ಸಂಬಂಧಗಳು ಮತ್ತು 1.2 
ಕೆಲಸ ಮತ್ತು ಆಟಿ ಎನ್ನುವ ಎರಡು ಉಪನಿರೂಪಣಾ ವಿಷಯಗಳ ಮೂಲಕ ಮಕ್ಕಳು 
ತಮ್ಮ ದೇಹವನ್ನು ತಮ್ಮ 'ಸ್ವಾ'ದ ಒಂದು ಭಾಗವಾಗಿ ಹೆಚ್ಚು ಸಾಂದರ್ಭಿಕ ಮತ್ತು 
ಸಂಬಂಧಿತ ರೀತಿಯಲ್ಲಿ ನೋಡಲು ಅನುವು ಮಾಡಿಕೊಡುತ್ತದೆ. 3ನೇ ತರಗತಿಯಲ್ಲಿ 
ಸಂಬಂಧಗಳ ಬಗ್ಗೆ ಮತ್ತು ಬದಲಾಗುತ್ತಿರುವ ಕುಟಿಂಬದ ಸ್ವರೂಪದ ಬಗ್ಗೆ 
ತಿಳಿದುಕೊಳ್ಳಲೆಂದು ಸಂಬಂಧಗಳು ಎನ್ನುವ ಉಪನಿರೂಪಣಾ ವಿಷಯದಡಿಯಲ್ಲಿ 
ಅವರು ತಮ್ಮ ಜೊತೆಯಲ್ಲಿ ವಾಸಿಸುತ್ತಿರುವ ಮತ್ತು ದೂರ ಹೋಗಿರುವ ಸಂಬಂಧಿಕರ ಬಗ್ಗೆ 
ಚರ್ಚಿಸುತ್ತಾರೆ. ತಮ್ಮ ಸಂಬಂಧಿಕರಲ್ಲಿ ತಮಗೆ ಯಾರ ಬಗ್ಗೆ ಅಭಿಮಾನವಿದೆ ಮತ್ತು ಯಾವ 


ಗುಣ ಮತ್ತು ಕೌಶಲಗಳಿಗಾಗಿ ಎನ್ನುವುದರ ಬಗ್ಗೆ ಅನುಚಿ೦ತನೆ ಮಾಡುತ್ತಾರೆ ಮತ್ತು ಯಾವ 
ಸಂದರ್ಭಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಹೆಚ್ಚಿನವರನ್ನು ಭೇಟಿಯಾಗುತ್ತಾರೆ ಎನ್ನುವುದನ್ನು 
ಅವರು ವಿವರಿಸುತ್ತಾರೆ. 'ನಮ್ಮ ದೇಹಗಳು-ವಯಸ,್ಮ ಮತ್ತು ಯುವ' ಎನ್ನುವ ಘಟಕವು 
ತಮ್ಮ ಕುಟುಂಬದ ಸದಸ್ಯರ ದೇಹದೊಂದಿಗೆ ತಮ್ಮ ದೇಹವನ್ನು ಹೋಲಿಸಿ 
ನೋಡಿಕೂಳ್ಳವಂತೆ ನೆರವಾಗುತ್ತದೆ ಮತ್ತು ವಯಸ್ಸಾಗುತ್ತಾ ಹೋದಂತೆ ಆಗುವ 
ಬದಲಾವಣೆಗಳನ್ನು ಗಮನಿಸಲು ಹೇಳುತ್ತದೆ. ಬಹಳ ಮುಖ್ಯವಾಗಿ ಕುಟಿಂಬದ ಜೌಕಟ್ಟು 
ಅವರಲ್ಲಿ ಹೆಚ್ಚು ಆತ್ಮೀಯ ಮತ್ತು ಅನೂಭೂತಿಯ ಭಾವವನ್ನು ಹುಟ್ಟಿಸುತ್ತದೆ, ಭಿನ್ನ 
ಸಾಮರ್ಥ್ಯ/  ಅಸಾಮರ್ಥ್ಯತೆಗಳನ್ನು ಹೊಂದಿರುವ ಜನರ ಬಗ್ಗೆ ಸೂಕ್ಷ್ಮತೆಯನ್ನು 
ಬೆಳಸಿಕೊಳ್ಳಲು ನೆರವಾಗುತ್ತದೆ. ಉದಾಹರಣೆಗೆ, ಅವರ ಕುಟುಂಬದಲ್ಲಿರುವ ಕೆಲವು 
ವಯಸ್ಸಾದ ಸದಸ್ಯರಿಗೆ ಸರಿಯಾಗಿ ಕೇಳಲು ಮತ್ತು ನೋಡಲು ಕಷ್ಟವಾಗುತ್ತಿರುವುದನ್ನು 
ಅವರು ಗಮನಿಸುತ್ತಾರೆ ಮತ್ತು ನಂತರ ಸ್ವತಃ ಅವರು ಅಥವಾ ಅವರ ಸ್ನೇಹಿತರು ಅಂತಹ 
ಸವಾಲುಗಳನ್ನು ಎದುರಿಸಿದರೆ ಹೇಗೆ ನಿಭಾಯಿಸುತ್ತಾರೆ ಎನ್ನುವುದರ ಕುರಿತು ಪರಸ್ಪರ 
ಚರ್ಚಿಸುತ್ತಾರೆ. 


4ನೇ ತರಗತಿಯಲ್ಲಿ ಅವರ ತಾಯಿಯ ಸಂಬಂಧಿಕರು ಯಾರು ಮತ್ತು ಆಗ ಅವಳು 
ಯಾರ ಜೊತೆ ವಾಸಿಸುತ್ತಿದ್ದಳು ಎನ್ನುವುದನ್ನು ಮಕ್ಕಳು ಕಂಡುಕೊಂಡು ಬರುವಂತೆ 
ಮಾಡಲು 'ಸಂಬಂಧಗಳು' ಎನ್ನುವ ಅದೇ ಉಪನಿರೂಪಣಾ ವಿಷಯವು "ಒಂದು 
ಮಗುವಾಗಿ ನಿಮ್ಮ ತಾಯಿ' ಎನ್ನುವ ಘಟಿಕವನ್ನು ಹೊಂದಿದೆ. ಅವರು ತಮ್ಮ ತಾಯಿಗೆ 
ಸಂಬಂಧಿಸಿದಂತೆ ಅವರ ದೇಹದ ಬಗ್ಗೆ, ಒಂದು ಇಲಿ ಮರಿ ಅಥವಾ ಬೆಕ್ಕಿನ ಮರಿ ತನ್ನ 
ತಾಯಿಯ ಜೊತೆ ಹೇಗೆ ಸಂಬಂಧ ಹೊಂದಿದೆ ಎನ್ನುವುದರ ಬಗ್ಗೆ, ಮತ್ತು ಒಂದು ಸಂಭಾವ್ಯ 
ಕಥನದ ಮೂಲಕ, ಉದಾಹರಣೆಗೆ ಒಂದು ಚಂಡಮಾರುತದ ನಂತರ ಸಾಕು ಪೋಷಕರು 
ದತ್ತು ತೆಗೆದುಕೊಂಡ / ಪೋಷಿಸುವ ಮಕ್ಕಳ ಬಗೆಯೂ ಸಹ ಆಲೋಚಿಸುತ್ತಾರೆ. "ಕಣ್ಣು 
ಮುಚ್ಚಿ ಸುತ್ತಮುತ್ತಲಿನದನ್ನು ಅನುಭವಿಸುವುದು' ಚಟುವಟಿಕೆಯ ಮೂಲಕ ತಮ್ಮ 
ಸ್ಪರ್ಶ, ಘಫ್ರಾಣಶಕ್ತಿಯನ್ನು ಅನ್ನೇಷಿಸುತ್ತಾರೆ - ಇದನ್ನು ತಾವು ಕಾಳಜಿ ಹೊಂದಿರುವ ಜನರು 
ಮತ್ತು ಪ್ರಾಣಿಗಳನ್ನು ಬಿಟ್ಟು ಪ್ರತ್ಯೇಕವಾಗಿ ಮಾಡುವುದಿಲ್ಲ- ಬದಲಿಗೆ ತಮ್ಮೊಂದಿಗೆ 
ಬದುಕುತ್ತಿರುವ ಎಲ್ಲರನ್ನೂ ಮುಟ್ಟುವ ಮೂಲಕ, ಕೇಳಿಸಿಕೊಳ್ಳವ ಮೂಲಕ ಮತ್ತು 
ಪಫ್ರಾಣಿಸುವ ಮೂಲಕವೇ ಅವರನ್ನು ಗುರುತಿಸುವ ಪ್ರಯತ್ನ ಮಾಡುತ್ತಾರೆ. ಮುಂದುವರೆದು 
ಅವರು ನಯ /1ಒರಟುಿ, ಬಿಸಿ/ತಂಪು್ರ, ಒದ್ದೆ/ಒಣ, ಅಂಟಿ/ಜಾರುವಿಕೆ ಇತ್ಯಾದಿ 
ಸ್ಪರ್ಶಾನುಭವಗಳನ್ನು ಅನ್ನೇಷಿಸುತ್ತಾರೆ ಮತ್ತು ಅವರು ಮುಟ್ಟಿಬಾರದ ಕೆಲವು ವಸ್ತುಗಳು 
(ಅಥವಾ ಜನರು) ಇರಬಹುದೇ ಎಂದು ಅವರನ್ನು ಆಲೋಚಿಸಲು ಕೇಳಲಾಗುತ್ತದೆ. ಸ್ಪರ್ಶ 
ಎನ್ನುವುದು ಪ್ರೀತಿಯಿಂದ ನೇವರಿಸುಸುವುದಾಗಿರಬಹುದು ಇಲ್ಲವೆ 
ನೋವನ್ನುಂಟಿಮಾಡುವ  ಹೊಡೆತವಾಗಿರಬಹುದು, ನೇವರಿಸುವ ಸ್ಪರ್ಶದಲ್ಲೂ ಸಹ 
'ಒಳ್ಳೆಯ' ಮತ್ತು 'ಕಟ್ಟಿ' ಸ್ಪರ್ಶಗಳಿರಬಹುದು ಎನ್ನುವುದರ ಬಗ್ಗೆಯೂ ಕೂಡ ಈ ಘಟಕ 
ಅವರನ್ನು ಸೂತಕ್ಷ್ಮಗ್ರಾಹಿಗಳನ್ನಾಗಿ ಮಾಡಲು ಪ್ರಯತ್ನಿಸುತ್ತದೆ. 


5ನೇ ತರಗತಿಯಲ್ಲಿ "ನಾನು ಯಾರ ಹಾಗೆ ಇದ್ದೇನೆ?' ಎನ್ನುವ ಘಟಕವು ಅವರಿಗೆ 
ಕುಟುಂಬದಲ್ಲಿರುವ ಹೋಲಿಕೆಗಳ ಬಗ್ಗೆ ಅಂದರೆ ಮುಖ, ಧ್ವನಿ, ಎತ್ತರ ಇತ್ಯಾದಿಗಳ 
ಹೋಲಿಕೆಗಳನ್ನು ಮತ್ತು "ಯಾರು ಅತ್ಯಂತ ಗಟ್ಟಿಯಾಗಿ ನಗುತ್ತಾರೆ? ಎನ್ನುವಂತಹ 
ವಿಶಿಷ್ಟ ಗುಣಗಳನ್ನೂ ಕೂಡ ಗುರುತಿಸಲು ಸಹಾಯ ಮಾಡುತ್ತದೆ. ಇದು ಮುಂದುವರೆದು 
ಹೆಲೆನ್‌ ಕೆಲ್ಲೆರ್‌ ನಂತಹವರು ಬ್ರೈಲ್‌ ಲಿಪಿಯ ಹಾಳೆಯನ್ನು "'ಮುಟ್ಟಿನೋಡಿ ಓದುವುದರ' 


ಮೂಲಕ ಅಸಾಧ್ಯವಾದ ಸವಾಲುಗಳನ್ನು ಹೇಗೆ ಎದುರಿಸಿದರು ಎನ್ನುವುದನ್ನು ಅವರದ್ದೇ 
ಆದ ಆತ್ಮಚರಿತ್ರೆಯ ವಿವರಗಳ ಮೂಲಕ ತಿಳಿಸಿಕೊಡುತ್ತದೆ. 


'ಹುಟಿಂಬ ಮತ್ತು ಸ್ನೇಹಿತರು" ಮತ್ತೊಂದು ಉಪನಿರೂಪಣಾ ವಿಷಯವಾದ 1.2 
'ಹೆಲಸ ಮತ್ತು ಆಟಿ'ವನ್ನು ಹೊಂದಿದೆ. ಇದರ ಮೂಲಕ ಕುಟುಂಬದಲ್ಲಿ ಮತ್ತು 
ನೆರೆಹೊರೆಯಲ್ಲಿ ಜನರು ಕೆಲಸ ಮಾಡುವಾಗ ಮತ್ತು 'ಮಾಡದೆ ಇರುವಾಗ" 
ತೊಡಗಿಕೊಂಡಿರುವ ವಿಬಿನ್ನ ಚಟುವಟಿಕೆಗಳನ್ನು ಇದು ಅನ್ನೇಷಿಸುತ್ತದೆ. ಇದು ಅವರಿಗೆ 
ಸಿದ್ದಮಾದರಿಯ ಲಿಂಗಾಧಾರಿತ ಪಾತ್ರಗಳನ್ನು ಸೂಕ್ಷವಾಗಿ ಗಮನಿಸಲು ಮತ್ತು ಒಂದು 
ಕೆಲಸ ಮಾಡುತ್ತಿರುವ ಮಗುವಿನ ಜೊತೆಯಲ್ಲಿ ತಮ್ಮ ದಿನಚರಿಯನ್ನು ಹೋಲಿಸಿ ನೋಡಲು 
ಕಲಿಸುತ್ತದೆ. ಇದು ಅವರಿಗೆ ಅವರು ಆಡುವ ಆಟಗಳನ್ನು ವಿಶ್ಲೇಷಿಸಲು ಮತ್ತು ತಮ್ಮ ಅಜ್ಮ 
ಅಜ್ಜಿಯರು ಚಿಕ್ಕವರಿದ್ದಾಗ ಆಡುತ್ತಿದ್ದ ಸಾಂಪ್ರದಾಯಿಕ ಆಟಗಳು ಮತ್ತು ಆಟಿಕೆಗಳು ಅವರ 
ಕಾಲದಿಂದ ಈ ಕಾಲಕ್ಕ ಹೇಗೆ ಬದಲಾಗಿವೆ ಎನ್ನುವುದನ್ನು ನೋಡಲು ಅನುವು 
ಮಾಡಿಕೊಡುತ್ತದೆ. 5ನೇ ತರಗತಿಯಲ್ಲಿ ಈ ಉಪನಿರೂಪಣಾ ವಿಷಯವು “ತಂಡದ 
ಆಟಗಳು-ನಿಮ್ಮ ಹೀರೋಗಳು' ಎಂಬುದರ ಮೇಲೆ ಮತ್ತು ಕದನ ಕಲೆಗಳು ಅಥವಾ 
ಮಲ್ಲರನ್ನು ಮತ್ತು ಅವರಿಗೆ ಹೇಗೆ ತರಬೇತಿ ಕೊಡಲಾಗುತ್ತದೆ ಎನ್ನುವುದರ ಮೇಲೂ ಗಮನ 
ನೀಡಲಾಗುತ್ತದೆ. ನಮ್ಮ ದೇಹ ಮತ್ತು ಉಸಿರಾಟಿದ ಪ್ರಕ್ರಿಯೆಯ ಶಈರಿತಾದ ಅನ್ನೇಷಣೆಯು 
ಸಹಜವಾಗಿಯೆ ಈ ವಿಷಯಕ, ಸೇರುತ್ತದೆ ಮತ್ತು "ಬೊ ಹಾಟ್‌ ಬ್ಲೊ ಕೋಲ್ಡ್‌' ಉಪ 
ನಿರೂಪಣಾ ವಿಷಯದಲ್ಲಿ ಓಡಿದ ನಂತರ ಅವರೆಷ್ಟು ವೇಗವಾಗಿ ಉಸಿರಾಡುತ್ತಾರೆ 
ಎನ್ನುದನ್ನು ಹೋಲಿಸಿ ನೋಡಲಾಗುತ್ತದೆ. ಅವರು ತಮ್ಮ ಎದೆಯನ್ನು ಎಷ್ಟು 
ಉಬ್ಬಿಸಿಕೊಳ್ಳಬಹುದು, ಅವರು ಗಾಜಿನ ಲೋಟದ ಮೇಲೆ ಉಸುರುವ ಮೂಲಕ ಅದನ್ನು 
ಹೇಗೆ ಮಬ್ಬುಗೊಳಿಸುತ್ತಾರೆ, ಮತ್ತು ಅವರ ಥಂಡಿಯಾದ ಕೈಯನ್ನುಊದಿ ಹೇಗೆ ಬೆಚ್ಚಗೆ 
ಮಾಡಿಕೊಳ್ಳುತ್ತಾರೆ, ಹಾಗೆಯೇ ಬಿಸಿಯಾಗಿದ್ದನ್ನು ಹೇಗೆ ತಣ್ಣಗೆ ಮಾಡಿಕೊಳ್ಳುತ್ತಾರೆ 
ಎನ್ನುವುದನ್ನು ಸಹ ನೋಡಲಾಗುತ್ತದೆ. ಸಲಹೆ ಮಾಡಿದಂತೆ ಈ ಘಫಟಿಕವು ಡಾ. ಜಾಕಿರ್‌ 
ಹುಸೇನ್‌ ಅವರ "ಉಸೀ ಸೆ ಥಂಡಾ ಉಸೀ ಸೆ ಗರಮ್‌” (USee Se Thanda Usee Se Garam - 
ಅದಕ್ಕಿಂತ ತಂಪು ಅದಕ್ಕಿಂತ ಬಿಸಿ) ಎನ್ನುವ ಸುಂದರ ಕತೆಯನ್ನು ಸಂಪನ್ನೂಲವನ್ನಾಗಿ 
ಬಳಸಿಕೊಳ್ಳಬಹುದು. "ಸ್ವಚ್ಛ್‌ ಕೆಲಸ, ಕೊಳಕು ಕೆಲಸ' ಫಟಿಕವು ಮಕ್ಕಳನ್ನು ಕೆಲಸದ 
ಘನತೆಯ ಬಗ್ಗೆ ಮತ್ತು ವಿಬಿನ್ನ ಜನರ ಕೆಲಸಗಳು ಹೇಗೆ ಸಮಾಜಕ್ಕೆ ಅಗತ್ಯವಾದ 
ಸೇವೆಗಳನ್ನು ಒದಗಿಸುತ್ತದೆ ಎನ್ನುವುದರ ಬಗ್ಗೆ, ಬಹುಶಃ ಗಾಂಧಿಯವರ ಕಲಸವನ್ನು 
ಆಧರಿಸಿದ ಒಂದು ಆಖ್ಯಾನ /ಕತೆಯ ಮೂಲಕ, ಸೂಕ್ಮಗ್ರಾಹಿಗಳನ್ನಾಗಿ ಮಾಡಬಹುದು. 


ನಾವು ಸೃಷ್ಟಿಸುವ ಮತ್ತು ಮಾಡುವ ಸಂಗತಿಗಳು 


ನಾವು ಸೃಷ್ಟಿಸುವ ಮತ್ತು ಮಾಡುವ ಸಂಗತಿಗಳ ಕ್ಲ್ನೇತವನ್ನು ಒಂದು ಪ್ರಮುಖ 
ಬಾಗಾಂಶವಾಗಿ ಮತ್ತು ಇತರ ಎಲ್ಲ ನಿರೂಪಣಾ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ 
ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿರುವ ಎಲ್ಲಕ್ಕೂ ಒಂದು ಸಮಾನವಾದ ಎಳೆ ಎಂಬಂತೆಯೂ 
ಸಹ ಕಲ್ಪಿಸಲಾಗಿದೆ. ಮನುಷ್ಯರಾದ ನಾವು ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ 
ಮಾತ್ರವಲ್ಲದೆ ಹಲವಾರು ಬಗೆಯಲ್ಲಿ ನಮ್ಮನ್ನು ಅಬಭಿವ್ಯಕ್ತಿಗೊಳಿಸಿಕೊಳ್ಳಲು ಮತ್ತು ನಮ್ಮ 
ಮಿತಿಗಳನ್ನು ಮೀರಿ ನಿಲಲು ವಸ್ತುಗಳನ್ನು ತಯಾರಿಸುತ್ತೇವೆ. ನಾವೇ ಖುದ್ದಾಗಿ ಒಂದು 
ಕಾರ್ಯವನ್ನು ಮಾಡಿದಾಗ ಚೆನ್ನಾಗಿ ಗಹಿಸುತೇವೆ. ಬಹಳಷ್ಟು ಬಾರಿ ಸಣ್ಣ ಮಗುವಿಗೆ 
ಒಂದು ಆಟೆಕೆಯು ಉಡುಗೊರೆಯಾಗಿ ಸಿಕ್ಕಾಗ ಅದು ಇರುವ ರೀತಿಯಲ್ಲಿ ಎಷ್ಟು ಖುಷಿ 


ಪಡುತ್ತದೆಯೊ ಅಷ್ಟೇ ಖುಷಿಯನ್ನು ಆ ವಸ್ತುವನ್ನು ಬಿಚ್ಚಿ ಮತ್ತೆ ತನ್ನದೇ ಆದ ರೀತಿಯಲ್ಲಿ, 
ಮರುಜೋಡಣೆ ಮಾಡುವ ಕೆಲಸದಲ್ಲಿಯೂ ಕಂಡುಕೊಳ್ಳುತ್ತದೆ. ಹೊಸ ಪುಸಕವೊಂದು 
ಅದಕ್ಕೆ ಕೊಟ್ಟಾಗ ಅದನ್ನು ನೋಡುವುದರಲ್ಲಿ ಎಷ್ಟು ಖುಷಿಪಡುತ್ತದೆಯೋ ಅಷ್ಟೇ 
ಖುಷಿಯನ್ನು ಅದಕ್ಕೆ "ತನ್ನದೇ ಆದ ಚಿತ್ರ'ಗಳನ್ನು ಸೇರಿಸುವುದರಲ್ಲಿ ಆಸಕ್ತಿಯನ್ನು 
ತೋರಿಸುತ್ತದೆ. ಔಪಚಾರಿಕ ಶಿಕ್ಷಣ ಮತ್ತು 'ಒಳ್ಳೆಯ ಮಗುವಾಗಿರುವುದನ್ನು' ಕಲಿಸುವ 
ಪ್ರಕ್ರಿಯೆಗಳು ಇಂತಹ ಕ್ರಿಯೆಗಳನ್ನು ಉತ್ತೇಜಿಸುವುದಿಲ್ಲ. ಹಾಗಾಗಿ, 'ನಾವು ಸೃಷ್ಟಿಸುವ ಮತ್ತು 
ಮಾಡುವ ಸಂಗತಿ' ಗಳ ನಿರೂಪಣಾ ವಿಷಯವು ಕಲಿಕೆಯು ಅರ್ಥಪೂರ್ಣವಾಗುವ 
ರೀತಿಯಲ್ಲಿ ನಮ್ಮ ವೈವಿಧ್ಯಮಯವಾದ ಶಕಿಗಳಿಗೆ/ಭಾಗಾಂಶಗಳಿಗೆ ಮರುಜೀವವನ್ನು 
ಕೊಡಲು ಒಂದು ಅವಕಾಶವಾಗಿದೆ. ಇಲ್ಲಿ ಸಂಜ್ಞಾನ ಎನ್ನುವುದು ಕೇವಲ ಗುರಿಯಾಗಿರದೆ 
ಅನುಭವ, ವಿಫಲತೆ, ಅವಲೋಕನ, ಯಶಸ್ಸು ಇತ್ಯಾದಿಗಳಿಂದ ಸಮೃದ್ದಗೊಂಡ ಒಂದು 
ಪ್ರಕಿಯೆಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಶ್ರೀಮಂತಿಕೆಯ ಮತ್ತು ಜೀವಂತವಾಗಿರುವ ನಮ್ಮ 
ಸಾಂಪ್ರದಾಯಿಕ ಕಲೆ ಮತ್ತು ಕಸುಬುಗಳಿಗೆ, 'ಸೃಷ್ಟಿಸುವ ಮತ್ತು ಮಾಡುವ ಸಂಗತಿಗಳಿಗೆ" 
ನಮ್ಮ ಪಠ್ಯಕ್ರಮಗಳಲ್ಲಿ ಸಲ್ಲಬೇಕಾದ ಸ್ಥಾನವನ್ನು ಕೊಡಬೇಕಾದ ಅಗತ್ಯವೂ ಸಹ ಇದೆ. 


ವಿಜ್ಞಾನಕ್ಕೆ ಮತ್ತು ಸಮಾಜಕ್ಕೆ ಸಂಬಂಧಿಸಿದಂತೆ ವಿನ್ಯಾಸ ಹಾಗೂ ತಾಂತ್ರಿಕತೆಯ 
ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಈ ಬಿರೂಪಣಾ ವಿಷಯಕ್ಕೆ ಸಂಬಂಧಿಸಿದ 
ಮತ್ತೊಂದು ಅಂಶವಾಗಿದೆ. ತಾಂತಿಕತೆ ಎನ್ನುವುದು ಕೇವಲ ಆನ್ವಯಿಕ ವಿಜ್ಞಾನ 
ಮಾತ್ರವಾಗಿರದೆ ಅದಕ್ಕೆ ತನ್ನದೇ ಅದ ಸ್ವತಂತ್ರ ಅಸಿತ್ವವಿದ್ದು ಹಲವು ವಿಷಯಗಳಲ್ಲಿಅದು 
ವಿಜ್ಞಾನದ ಬೆಳವಣಿಗೆಗೂ ಪೂರ್ವದ್ಮಾಗಿರುತ್ತದೆ. ಮೇಲಾಗಿ, ನಾವು ಸೃಷ್ಟಿಸುವ ಮತ್ತು 
ಮಾಡುವ ಹಲವಷ್ಟು ವಸ್ತುಗಳು ಮತ್ತು ಕ್ರಿಯೆಗಳು ಕಚ್ಹಾವಸ್ಸುಗಳು ಮತ್ತು ಭೂಮಿ ಹಾಗೂ 
ಭೂಮಿಯ ಮೇಲಿರುವ ಜೀವಿಗಳ ಮೇಲೆ ಪರಿಣಾಮವನ್ನು ಬೀರುವ ಹಸಕ್ಷೇಪಗಳನ್ನು 
ಅವಲಂಬಿಸಿವೆ. 


ಈ ನಿರೂಪಣಾ ವಿಷಯವು ದೈಹಿಕ ಶ್ರಮದ ಘನತೆಯ ವಿಷಯವನ್ನು ಉದ್ದೇಶಿಸಲೂ 
ಕೂಡ ಸಹಾಯ ಮಾಡುತ್ತದೆ. ಒಂದು ಚಿಕ್ಕ ಮಗುವು ಗುಡಿಸುವುದನ್ನು, ಮನೆಗೆಲಸದಲ್ಲಿ 
ತಾಯಿಗೆ ಸಹಾಯ ಮಾಡುವುದನ್ನು ಮತ್ತು ತನ್ನ ಕೈಗೆ ಸಿಗುವ ವಿದ್ಯುತ್‌ ಉಪಕರಣಗಳ 
ಮೇಲೆ ಕೈಯಾಡಿಸುವುದನ್ನು ಇಷ್ಟಪಡುತ್ತದೆ. ಆದಾಗ್ಯೂ, ಅಲ್ದ ಕಾಲದಲ್ಲಿ ತಾನು 
ಸಂತೋಷದಿಂದ ಮಾಡುತ್ತಿದ್ದ ಆ ಕಲಸಗಳಿಗೆ ಮೌಲ್ಯಗಳನ್ನು ಆರೋಪಿಸತೊಡಗುತ್ತದೆ. 
ಗುಡಿಸುವುದು ಕೊಳಕಿನ ಕಲಸಮವಬಾಗುತ್ತದೆ ಮತ್ತು ಅದನ್ನು ಕಲಸದವರು ಅಥವಾ 
ಮನೆಯಲ್ಲಿನ ಹೆಂಗಸರು ಮಾಡಬೇಕಾದ ಕೆಲಸವಾಗುತ್ತದೆ, ಉಪಕರಣಗಳ ಮೇಲೆ 
ಕ್ಯೈಯಾಡಿಸುವುದು ಗಂಡಸರ ಮತ್ತು ಹುಡುಗರ ಕೆಲಸವಾಗುತ್ತದೆ. ಸಂಕ್ಲಿಪ್ಪವಾಗಿ 
ಹೇಳುವುದಾದರೆ ಕಲಸ ಎನ್ನುವುದು ಜನರನ್ನು ಬೇರ್ಪಡಿಸುವ, ಅವರ ಬಗ್ಗೆ ತೀರ್ಮಾನಕ್ಕ 
ಬರುವ, ಮತ್ತು ಅದಕ್ಕೊಂದು ನಿರ್ದಿಷ್ಠ ಲಿಂಗ, ಜಾತಿ ಅಥವಾ ವರ್ಗದ ಮೌಲ್ಯವನ್ನು 
ಆರೋಪಿಸುವುದಾಗುತ್ತದೆ. ಮಹಾತ್ಮ ಗಾಂಧೀಯವರ 'ಮೂಲ ಶಿಕ್ಷಣ'ದ ಮುಂಗಾಣೈೆ ಮತ್ತು 
ಯೋಜನೆಯು ಈ ಬಿರುಕುಗಳನ್ನು ಮೀರಿ ಇರುವ ಸಾಧ್ಯತೆಯನ್ನು ಹೊಂದಿತ್ತು. ಪ್ರಸ್ತುತ 
ಪಠ್ಯಕ್ರಮವು, ಸುಸ್ಮಿರ ಅಭಿವೃದ್ದಿ ಮತ್ತು ಸೂಕತಂತ್ರಜ್ಞಾನಗಳಿಗೆ ಒಂದು 
ದೂರದೃಷ್ಟಿಯನ್ನು ಹೊಂದುವುದರೊಂದಿಗೆ ಪರಿಸರ ಶಿಕ್ಷಣ ಮತ್ತು ಸಾಮಾಜಿಕ 
ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಮಕಾಲೀನ ಕಾಳಜಿಗಳನ್ನು ಒಳಗೊಳ್ಳುತ್ತಲೇ, ಆ 
ದಿಕ್ಕಿನಲ್ಲಿ ಇಡುತ್ತಿರುವ ಒಂದು ಸಣ್ಣ ಹೆಜ್ಜೆಯಾಗಿದೆ. 


ಈ ಪಠ್ಯಕ್ರಮವು ಅಸಮಾನತೆ ಅಥವಾ ಬಿನ್ನತೆಗಳಂತಹ ವಿಷಯಗಳನ್ನು ನೇರವಾಗಿ 
ಉದ್ದೇಶಿಸಲು ಮತ್ತು ಮಕ್ಕಳಿಗೆ ವಿಮರ್ಶನಶೀಲರಾಗಿ ಯೋಚಿಸುವಂತೆ ಪ್ರೋತ್ಸಾಹಿಸಲು 


ಪ್ರಮುಖ ಪ್ರಶ್ನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಒಳಗೊಂಡಿದೆ ಎನ್ನುವುದನ್ನು ಇಲ್ಲಿ ಒತ್ತಿ 
ಹೇಳಬೇಕಾಗಿದೆ. ಅದು ಶಾಲೆಯಲ್ಲಿಯೇ ಆಗಲೀ ಅಥವಾ ನೀರು ಪಡೆದುಕೊಳ್ಳವ ಸ್ಥಳದಲ್ಲೇ 
ಆಗಲೀ ಇರುವ ಸಾಮಾಜಿಕ ಭೇದಭಾವಗಳಿರಬಹುದು, ವಿಕಲಚೇತನರ ಬಗ್ಗೆ ಇರಬಹುದು, 
ಅಥವಾ ದುಡಿಯುವ ಮಕ್ಕಳ ಬಗ್ಗೆ ಇರಬಹುದು, ಇವೆಲ್ಲವೂ ಮಕ್ಕಳ ವಾಸ್ತವಿಕತೆಯ 
ಬಾಗವಾಗಿವೆ, ಅದರಲ್ಲೂ ವಿಶೇಷವಾಗಿ ಅಂಚಿಗೆ ತಳ್ಳಲ್ಪಟ್ಟಿ ವರು ಮತ್ತು ಆ ಕಾರಣದಿಂದಾಗಿ 
ಶಾಲೆಯಿಂದ ಹೊರದೂಡಲ್ಪಡುವಂತಹ ಪರಿಸ್ಥಿತಿಗೆ ಬಲಿಯಾಗಬಹುದಾದ ಮಕ್ಕಳಿಗೆ 
ಸಂಬಂಧಿಸಿದಂತೆ ಇದು ವಿಶೇಷವಾಗಿ ಅನ್ನಯಿಸುತ್ತದೆ. ಪಠ್ಯಕ್ರಮದ ಉದ್ದೇಶಗಳು 
ಸ್ವಷ್ಟವಾಗಿ ಶಾಲೆಯಲ್ಲಿ ತಪ್ಪಿಸಿಕೊಳ್ಳುವ ಮತ್ತು ಮೌನವಾಗಿರುವ ಸಂಸ್ಕೃತಿಯನ್ನು 
ಉತ್ತೇಜಿಸದೆ, ಅದೆಷ್ಟೇ ಅಹಿತಕರವಾಗಿದ್ದರೂ ಕೂಡ, ಮಕ್ಕಳು ಬದುಕಿನ ಈ 
ಅಮುಭವಗಳನ್ನು ಶುರಿತು ವಿಮರ್ಶನಶೀಲರಾಗಿ ಆಲೋಚಿಸುವಂತೆ ಮತ್ತು 
ಅಬಿವ್ಯಕ್ತಿಸುವಂತೆ ಅವರಿಗೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಒತ್ತಿಹೇಳುತ್ತದೆ. 
ಇದು ವಿಶೇಷವಾಗಿ ತರಗತಿ ಕೊಠಡಿಗಳಲ್ಲಿ ನಡೆಯುವ ಬೋಧನಾ ಕಲಿಕಾ ಪ್ರಕ್ರಿಯೆಗಳಲ್ಲಿ, 
ಮತ್ತು ಪಠ್ಯಪುಸ್ತಕಗಳಲ್ಲಿ ಸೂಕ್ಮ ವಿಧಾನವನ್ನು ಅಳವಡಿಸಿಕೊಳ್ಳುವುದನ್ನು ಬೇಡುತ್ತದೆ, 
ಮತ್ತು ಈ ಪುಶ್ನೆಗಳಿಗೆ ಹೇಗೆ ನ್ಯಾಯ ಸಲ್ಲಿಸಬಹುದು ಎನ್ನುವುದರ ಬಗ್ಗೆ ಶಿಕ್ಷಕರು 
ಜಿ೦ತಿಸಬೇಕಾದ ಅಗತ್ಯವಿದೆ. 


ಮಕ್ಕಳ ಕಲಿಕೆಯನ್ನು ಬೆಂಬಲಿಸುವುದು: ಪಠ್ಯಕಮದ ಪ್ರಶ್ನೆಯ 
ರಚನಾಕ್ರಮ 


"ನಾನು ಮಾಡುತ್ತೇನೆ, ನಾನು ಅರ್ಥಮಾಡಿಕೊಳ್ಳುತ್ತೇನೆ" ಎನ್ನುವ ಜೀನಾದ ಪ್ರಸಿದ್ಧ 
ನಾಣ್ಣುಡಿಯು 1970ರ ದಶಕದಿಂದ ನಮ್ಮ ದೇಶವನ್ನೂ ಒಳಗೊಂಡು ಹಲವಾರು ದೇಶಗಳ 
ಪ್ರಾಥಮಿಕ ಶಿಕ್ಷಣದ ತತ್ವವಾಗಿದೆ. ಇದು 'ಮಾಡುವ ಮೂಲಕ ಕಲಿಯುವ' ತತ್ವಕ್ಕೆ ಹೆಚ್ಚು 
ಒತ್ತನ್ನು ನೀಡುತ್ತದೆ. ಕಲಿಯುವವರು ನೇರವಾಗಿ ತಮ್ಮ ಪರಿಸರದೊಂದಿಗೆ 
ಅಂತರಕ್ರಿಯೆಯಿಸುವ ಮೂಲಕ ತಮ್ಮ ಗ್ರಹಿಕೆಯನ್ನು ಕ್ರಿಯಾಶೀಲವಾಗಿ ರಚಿಸಿಕೊಳ್ಳುತ್ತಾರೆ 
ಎನ್ನುವುದನ್ನು ಇದು ಸೂಚಿಸುತ್ತದೆ. ಆದಾಗ್ಯೂ, ಈ ಮಾದರಿಯು ಪ್ರತಿಯೊಬ್ಬ 
ಕಲಿಕಾರ್ಥಿಯನ್ನು ಒಂಟಿ ಜೀವಿ ಎನ್ನುವಂತೆ ನೋಡುತ್ತದೆ - ಅಂದರೆ ಅರ್ಥ 
ಮಾಡಿಕೊಳ್ಳಲು ಪ್ರಯತ್ಲಿಸುತ್ತಿರುವುದು ಮತ್ತು ಪ್ರತಿಯೊಂದು ಪರಿಕಲ್ಪನೆಯನ್ನು 
ಅಭಿವೃದ್ಧಿಪಡಿಸಲು ಹೆಣಗಾಡುತ್ತಿರುವ ಆ ವ್ಯಕ್ತಿ "ನಾನು" ಆಗಿರುತ್ತದೆ. ಈ ವಿಧಾನವು 
ಹಿಯಾರುಯ 'ಸಂಜ್ಞಾನಾತ ರಾಚನಿಕವಾದ ಮನೋವಿಜ್ಞಾನ'ಕೆ ಸಂಬಂಧಿಸಿದ್ಮಾಗಿದ್ದು 
ಅದು ಶಿಕ್ಷಕರು ಮಕ್ಕಳು ಬೆಳವಣಿಗೆ ಹೊಂದಲು ಒಂದು ಪ್ರಚೋದನಾಕರವಾದ 
ವಾತಾವರಣವನ್ನು ಮಾತ್ರ ಒದಗಿಸಲು ಸಾಧ್ಯ ಎನ್ನುವುದನ್ನು ಸೂಚಿಸುತ್ತದೆ. ಮಕ್ಕಳು 
ಸಹಜವಾಗಿ ಬೌದ್ಧಿಕ ಬೆಳವಣಿಗೆಯ ವಿವಿಧ ಹಂತಗಳ ಮೂಲಕ ಬೆಳೆಯುತ್ತಾ ಹೋದಂತೆ, 
ಅವರನ್ನು ಕೋಮಲವಾದ ಸಸ್ಯಗಳಂತೆ ವ್ಯಕ್ತಿಗತವಾಗಿ ಪೋಷಿಸಬೇಕು ಎನ್ನುವುದನ್ನೂ 
ಸಹ ಸೂಚಿಸುತ್ತದೆ. ಆದಾಗ್ಯೂ, ಕಳೆದ ಕೆಲವು ದಶಕಗಳಿಂದ ಮಕ್ಕಳು ಏಕಾಂಗಿಯಾಗಿ 
ಪರಿಸರದೊಂದಿಗೆ ಅಂತರಕ್ರಿಯೆ ಮಾಡುವುದರ ಮೂಲಕ ಕಲಿಯುವುದಿಲ್ಲ, ಬದಲಿಗೆ ಹೆಚ್ಚು 
ಇತರ ಜನರೊಂದಿಗೆ - ವಯಸ್ಸಾದವರು ಮತ್ತು ಇತರ ಮಕ್ಕಳು - ಮಾತನಾಡುತ್ತಾ 
ಚರ್ಚಿಸುತ್ತಾ ಕಲಿಯುತ್ತಾರೆ ಎನ್ನುವುದನ್ನು ಕಂಡುಕೊಳ್ಳಲಾಗಿದೆ. "ಸಾಮಾಜಿಕ 
ರಾಚನಿಕವಾದ' ಎನ್ನುವ ಈ ಮನೋವಿಜ್ಞಾನದ ವಿಧಾನವು ಮಕ್ಕಳ ಚಿ೦ತನಾ ಪ್ರಕ್ರಿಯೆಗೆ 
ವಯಸ್ಕರ ಬೆಂಬಲ ಅತ್ಯಂತ ಅಗತ್ಯವೆಂದು ತೋರಿಸಿಕೊಟ್ಟಿ ಮೈಗಾಟ್ಟೆ ಮತ್ತು ಬ್ರೂನರ್‌ 
ಅವರ ಸಂಶೋಧನಾ ಕೃತಿಗಳಿಂದ ಪ್ರಭಾವಿತವಾಗಿದೆ. ಒಂದು ಮಗುವು ತನ್ನಷ್ಟಕ್ಕೆ ತಾನೆ 
ಏನನ್ನು ಕಲಿಯುತ್ತದೆಯೊ ಅದಕ್ಕಿಂತಲೂ ಒಂದು ಸೂಕ ಪ್ರಶ್ನೆ ಅಥವಾ ಸಲಹೆಯಿಂದ 


ಮಗುವಿನ ಗ್ರಹಿಕೆಯನ್ನು ಹೆಚ್ಚು ವಿಶಾಲಗೊಳಿಸಬಹುದಾಗಿದೆ. ವಾಸ್ತವದಲ್ಲಿ, ಪ್ರಶ್ನೆಗಳು, 
ಚರ್ಚ್‌ಗಳು, ಮತ್ತು ವಯಸ್ಮ್ನರ ಬೆಂಬಲದಂತಹ 'ಚೌಕಟ್ಟಿನ್ನು" ಒದಗಿಸುವ ಮೂಲಕ 
ಮಕ್ಕಳಿಗೆ 'ಸಮೀಪಸ್ಥ ಬೆಳವಣಿಗೆಯ ವಲಯ' ಎಂದು ಏನನ್ನು ಕರೆಯಲಾಗುತ್ತದೆಯೊ 
ಅದನ್ನು ದಾಟಿ ಗ್ರಹಿಕೆಯ ಮತ್ತೊಂದು ಹಂತಕ್ಕೆ ಜಿಗಿಯಲು ಸಹಾಯಮಾಡಬಹುದು 
ಎನ್ನುವುದನ್ನು ತೋರಿಸಲಾಗಿದೆ. 


ಕಲಿಕೆಯ ಈ ಸಾಮಾಜಿಕ ರಾಚನಿಕವಾದ ದೃಷ್ಟಿಕೋನದ ಚೌಕಟ್ಟಿನೊಳಗೆ ಪ್ರಸ್ತುತ 
ಪಠ್ಯಕ್ರಮವನ್ನು ರಚಿಸಲಾಗಿದೆ. ತಮ್ಮ ಮೈಯಕಿಕ ಸಾಮರ್ಥ್ಯಗಳನ್ನು ಮೀರಿ ಮಕ್ಕಳು 
ಶಾಲೆಯಲ್ಲಿ ಮತ್ತು ಮನೆಯಲ್ಲಿ, ವಯಸ್ಮರೊಂದಿಗೆ ಮತ್ತು ತಮ್ಮ ಜೊತೆಯವರ ನಡುವೆ 
ಚರ್ಚಿಸುವುದನ್ನೂ ಸೇರಿದಂತೆ ಸೂಕವಾದ ಪ್ರಶ್ನೆಗಳು ಮತ್ತು ಹಸ್ತಕೇಪಗಳ ಮೂಲಕ 
ಜ್ಞಾನವನ್ನು ರಚಿಸಿಕೊಳ್ಳಲು ಬೆಂಬಲ ದೊರೆಯುತ್ತದೆ ಎಂದು ಆಶಿಸಲಾಗಿದೆ. ಪ್ರಮುಖ 
ಪರಿಕಲ್ಪನೆಗಳ ಪಟ್ಟಿಯನ್ನು ಮಾಡುವುದರ ಬದಲಾಗಿ ಆ ವಯಸ್ಸಿನ ಮಕ್ಕಳಿ ಆಲೋಚನಾ 
ಪ್ರಕಿಯೆಗೆ ಪ್ರಜಟೋದನೆ ದೊರೆಯಲೆಂದು ಸೂಕ ವಾದ ಬಾಷೆಯಲ್ಲಿ ರಚಿಸಲ್ಪಟ್ಟಿ ಕೆಲವ 
ಪುಮುಖ ಪ್ರಶ್ಲೆಗಳನ್ನು ಪದ್ಯಕುಮವೆ ಮುಂದಿಡುತ್ತದೆ ಇವು ಪಠ್ಯಪುಸ್ತಕಗಳ ಪ್ರಶ್ನೆಗಳಾಗಿರದೆ 
ಮಕ್ಕಳು ಕೆಲವು ನಿರ್ದಿಷ್ಠ ರೀತಿಗಳಲ್ಲಿ ಆಲೋಚಿಸಲು ಸಹಾಯವಾಗಲು ಒದಗಿಸಬೇಕಾದ 
ಬೆಂಬಲದ ಸ್ವರೂಪಕ್ಕೆ ಸಲಹೆಗಳಾಗಿವೆ. ಉದಾಹರಣೆಗೆ, 'ಸಸ್ಯಗಳು' ಅಥವಾ 'ಪ್ರಾಣಿಗಳು' 
ಎ೦ದರೆ ತಮ್ಮದೇ ಆದ ರೀತಿಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವಂತಹ 
ಜಿ೦ತನೆಗಳನ್ನುಅಭಿವ್ಯಕಗೊಳಿಸುವಂತೆ ಮಕ್ಕಳಿಗೆ ಸಹಾಯ ಮಾಡಲು ಇದು ವಿಶೇಷವಾಗಿ 
ಮುಖ್ಯವಾಗುತ್ತದೆ. ವಿಬಿನ್ನ ಸಂದರ್ಭಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಬರೆಯಲ್ಪಟ್ಟಿಂತಹ 
ಪಠ್ಯ ಪುಸ್ತಕಗಳು ವಿಬಿನ್ನವಾಗಿರುತ್ತವೆ ಮತ್ತು ಖಂಡಿತವಾಗಿಯೂ ಅವು ತಮ್ಮದೇ ಆದ 
ನಿರ್ದಿಷ್ಠ ಕಾಳಜಿಗಳನ್ನು ಪ್ರತಿಬಿಂಬಿಸಲೇಬೇಕು. ಆದಾಗ್ಯೂ, ಅವಲೋಕಿಸಲು, ಹೋಲಿಕೆ 
ಮಾಡಲು, ನಿರ್ದಿಷ್ಠ ವಿದ್ಯಮಾನಗಳು ಅಥವಾ ಪ್ರಕ್ರಿಯೆಗಳನ್ನು ಬಿರೀಕ್ಷಮಾಡಲು ಮತ್ತು 
ವಿಶ್ಲೇಷಿಸಲು ಮಕ್ಕಳಿಗೆ ಹೇಗೆ ಮಾರ್ಗದರ್ಶನ ವೀಡಬೇಕು ಎನ್ನುವುದನ್ನು ಪಠ್ಯಪುಸ್ತಕವನ್ನು 
ರಜಿಸುವವರಿಗೆ ತಿಳಿಸಲು ಅಂತಹ ಪ್ರಶ್ನೆಗಳು ಬಹಳ ಮಹತ್ವವಾಗುತ್ತವೆ. ಉದಾಹರಣೆಗೆ, 
ಆಹಾರ ನಿರೂಪಣಾ ವಿಷಯದ ಅಡಿಯಲ್ಲಿ “ನಮಗೆ ಬಿಸಿಯೂಟಿವನ್ನು ಯಾರು 
ಕೊಡುತ್ತಾರೆ?" ಎನ್ನುವ ಪುಶ್ನೆ ಇದೆ. ಇದೊಂದು ವಿಸ್ಕತ ಚಿಂತನೆಯ ಪ್ರಶ್ನೆಯಾಗಿದೆ. ಅಂದರೆ 
ಇದು ಮಕ್ಕಳು ಎದುರಿಗೆ ಮೂರ್ತ ಸ್ವರೂಪದಲ್ಲಿರುವ ನಿರ್ದಿಷ್ಟ ವ್ಯಕ್ತಿಯನ್ನೂ ಮೀರಿ ಕೆಲವು 
ನಿರ್ದಿಷ್ಟ ಸೇವೆಗಳನ್ನು ಒದಗಿಸುವ ಸೇವಾ ಸಂಸ್ಥೆಗಳು ಮತ್ತು ಸಂಸ್ಥೆಗಳ ಬಗ್ಗೆ 
ಯೋಚಿಸುವಂತೆ ಅವರನ್ನು ಪ್ರೋತ್ಸಾಹಿಸುತ್ತದೆ. ಹೀಗೆ ಅವರು ಅಂಚೆ ಕಚೇರಿ, ಆಸ್ಪತ್ರೆ 
ಅಥವಾ ಶಾಲೆಗಳನ್ನು ಸಂಸ್ಥೆಗಳನ್ನಾಗಿ ಅಲೋಚಿಸಲು ತೊಡಗಿದಾಗ, ಅದು ಮುಂದೆ 
ಹೇಳಿಕೆಗಳ ಅಥವಾ ಮಾಹಿತಿಗಳ ರೂಪದಲ್ಲಿ ಅವರಿಗೆ ಸಹಜವಾಗಿ ಎದುರಾಗುವ ಮತ್ತು 
ಅವರಿಗೆ ಗ್ರಹಿಸಲು ಸಾಧ್ಯವಾಗದಿರುವ ಆಳ್ವಿಕೆ ಅಥವಾ ' ಸರ್ಕಾರ'ದಂತಹ ವಿಚಾರದ ಬಗ್ಗೆ 
ಅಮೂರ್ತ ಪರಿಕಲ್ಪನೆಗಳನ್ನು ಅವರು ಬೆಳೆಸಿಕೊಳ್ಳವುದಕ್ಕೆ ಅವರಿಗೆ ನಂತರದಲ್ಲಿ 
ಸಹಾಯಕವಾಗುತ್ತದೆ. ಹೀಗೆ, ಮಕ್ಕಳ ಮನಸ್ಸಿನಲ್ಲಿ ಅವರದೇ ಆದ ಪ್ರತ್ಯಕ್ಷ ಅನುಭವಗಳ 
ಬಗ್ಗೆ ಸೂಕವಾದ ಸಂಬಂಧಗಳನ್ನು ಮತ್ತು ಕೂಂಡಿಗಳನ್ನು ಮೂಡಿಸುತ್ತಾ ಹೋದರೆ 
ಮುಂದೆ ಅವರು ಹೆಚ್ಚು ಅಮೂರ್ತವಾದ ಅಥವಾ ಸಂಕೀರ್ಣವಾದ ಪರಿಕಲ್ಪನೆಗಳು ಮತ್ತು 
ವಾದಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಾರೆ. 


ಪ್ರತಿಯೊಂದು ನಿರೂಪಣಾ ವಿಷಯದ ಮಾತೃಕೆಯೂ ಉತ್ತರ ಸೂಚಕ ಪ್ರಶ್ನೆಗಳನ್ನು, 
ಪ್ರಮುಖ ಪರಿಕಲ್ಪನೆಗಳನ್ನು ಮತ್ತು ಸೂಚಿತ ಸಂಪನ್ಮೂಲಗಳನ್ನು ಹಾಗೂ 
ಚಟುವಟಿಕೆಗಳನ್ನೂ ಕೂಡ ಒಳಗೊಂಡಿದೆ. ಹೆಸರೇ ಸೂಚಿಸುವ ಹಾಗೆ ಒಂದು ನಿರ್ದಿಷ್ಟ 


ನಿರೂಪಣಾ ವಿಷಯವನ್ನು ಹೇಗೆ ಪರಿಗಣಿಸಬಹುದು ಎನ್ನುವುದರ ಬಗ್ಗೆ ಒಂದು 
ಕಲ್ಪನೆಯನ್ನು ಶಿಕ್ಷಕರಿಗೆ ಮತ್ತು ಪಠ್ಯ ಪುಸ್ತಕ ರಚಿಸುವವರಿಗೆ ನೀಡಲು ಇವು ಕೇವಲ 
ಸೂಚನೆಗಳಾಗಿವೆ. ಈ ಪಠ್ಯಕ್ರಮದ ರಚನೆಯನ್ನು ಆಧರಿಸಿರುವ ವಿವಿಧ ಪಠ್ಯಪುಸ್ತಕಗಳು 
ನಿರೂಪಣಾ ವಿಷಯಗಳನ್ನು ವಿಶದೀಕರಣಕ್ಕೆ ಸಂಬಂಧಿಸಿದಂತೆ ಅತ್ಯ೦ತ 
ಮೈವಿಧ್ಯವಾಗಿರುತ್ತವೆ ಎಂಬುದು ಸ್ಪಷ್ಟವಾಗಿದೆ. ಪ್ರತಿಯೊಂದು ರಚನೆಗೂ ಅದರದೇ ಆದ 
ತಳಹದಿ ಮತ್ತು ತನ್ನದೇ ಆದ ಸ್ಥಿರತೆಯನ್ನು ಹೊಂದುವ ಅಗತ್ಯವಿರುವಂತೆಯೇ 
ಅಂತಿಮವಾಗಿ ಪ್ರತಿಯೊಂದು ಮಗುವೂ ಕೂಡ ತನ್ನದೇ ಆದ ಗಹಿಕೆ, ಅಭಿವ್ಯಕ್ತಿ ಜ್ಞಾನ 
ಮತ್ತು ಕೌಶಲಗಳನ್ನು ರಜಿಸಿಕೊಳ್ಳಬೇಕಾದ ಅಗತ್ಯವಿರುತ್ತದೆ. ಮಕ್ಕಳು ನಾವು 
ಎಚ್ಚರಿಕೆಯಿಂದ ಪಟ್ಟೆ ಮಾಡಿಟ್ಟುಕೊಂಡಿರುವ ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ 
"ಮಾಹಿತಿಯನ್ನು" ತುಂಬಿಸಿಕೊಳ್ಳುವ ಖಾಲಿ ಸೇಟಾಗಲಿ ಅಥವಾ ಪಾತ್ರೆಯಾಗಲಿ 
ಆಗಿರುವುದಿಲ್ಲ ಮತ್ತು ಮಯಸ್ಕರು, ಎಷ್ಟೇ ಅಭಿವ್ಯಕಿಶೀಲರಾಗಿರಲಿ, ಮಕ್ಕಳು ಅವರು 
ಹೇಳುವುದನ್ನು ನಿಷ್ಟಿಯರಾಗಿ ಕೇಳಿಸಿಕೊಳ್ಳುತ್ತಾ ಕಲಿಯುವುದಿಲ್ಲ ಎನ್ನುವುದು ನಮಗೆ 
ತಿಳಿದಿದೆ. ಮಗುವಿನ ಬೆಳವಣಿಗೆಯ ಸಾಧ್ಯ ವಲಯದ ಕಡೆ ಗಮನ ಹರಿಸದೆ 'ಮಾಹಿತಿ' 
ಕೊಡುವುದನ್ನು- ಹಾಗೆ ಮಾಡಬೇಕು ಎನ್ನುವುದಕ್ಕೆ ಸಮರ್ಥನೆ ಎನೇ ಇರಲಿ - ಆಧರಿಸಿರುವ 
ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆ ಇದಾಗಿದೆ. ಅದರಿಂದ 
ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎನ್ನುವದು ಬಿಜ: ಮಕ್ಕಳು ಒಂದು ಕಲ್ಪನೆಯನ್ನು ಅರ್ಥ 
ಮಾಡಿಕೊಳ್ಳಬೇಕ೦ದರೆ ಅವರು ತಾವೇ ಸ್ವತಃ ತಮಗೆ ಜ್ಞಾನವನ್ನು ರಚಿಸಿಕೊಳ್ಳಬೇಕು. ಇದು 
ಸಾಧ್ಯವಾಗುವುದು ಅವರು ಈಗಾಗಲೇ ಹೊಂದಿರುವ ಗ್ರಹಿಕೆಯನ್ನು ಹೊಸ ಗುಯಿಕೆಗಳಿಗೆ 
ಸಂಬಂಧಿಸಲು ಅಗತ್ಯವಾದ ಮತ್ತು ಸೂಕವಾದ ಸುಳಿವುಗಳು ಸಿಕ್ಕಾಗ ಮಾತ್ರ. ಮಕ್ಕಳಿಗೆ 
ತಮ್ಮ ವಿವಿಧ ಜ್ಞಾನ ವ್ಯವಸ್ಥೆಗಳೊಂದಿಗೆ ಸಂಬಂಧ ಕಲ್ಪಿಸಿಕೊಳ್ಳಲು ಸಹಾಯಕವಾಗುವ 
ಅಂತಹ ಸುಳಿವುಗಳನ್ನು ಈ ಪಠ್ಯಕ್ರಮವು ಗುರುತಿಸುತ್ತದೆ. ನಮ್ಮ ಮಕ್ಕಳಿಗೆ ಸಾಕಷ್ಟು 
ಗೊತ್ತಿದೆ ಮತ್ತು ಅವರು ಸಾಕಷ್ಟು ಕಲಿಯಬಲ್ಲರು; ಅವರು ಅದನ್ನು ಆದಷ್ಟು ಚೆನ್ನಾಗಿ 
ಮಾಡುವಂತೆ ಸಹಾಯ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. 


ಯಾವ ಕಲಿಕೆಯನ್ನು ನಾವು ನಿರೀಕ್ಲಿಸುತೇವೆ? 


ನಮ್ಮೆ ಎಲ್ಲಾ ಮಕ್ಕಳಿಗೆ ಅಂದರೆ, ಶಾಲೆಗೆ ಹೋಗಲು ಕಷ್ಟಪಡುತ್ತಿರುವ ಎಲ್ಲ ಮಕ್ಕಳು, 
ಮತ್ತು ಇನ್ನೂ ಹಾಗೆ ಮಾಡಲಾಗದ ಮಕ್ಕಳು; ಮತ್ತು ಶಾಲೆಗೆ ಹೋಗುವುದೇ ಬದುಕಿನ 
ಮುಖ್ಯ  ಉದ್ದೇಶವನ್ನಾಗಿ ಮಾಡಿಕೊಂಡ ಮಕ್ಕಳು, ಹಾಗೆಯೆ ಜೀವನವನ್ನು 
ಅರ್ಥಪೂರ್ಣವಾಗಿ ಮತ್ತು ಘನತೆಯೊಂದಿಗೆ ಬೆಂಬಲಿಸಬಹುದಾದಂತಹ ಶಾಲೆಯನ್ನು 
ಬಯಸುವ ಮಕ್ಕಳು, ಈ ಎಲ್ಲ ಮಕ್ಕಳಿಗೆ ಪರಿಸರ ಅಧ್ಯಯನಗಳು ಹೇಗೆ ಸಹಾಯ 
ಮಾಡಬಹುದು? ಈ ದಾಖಲೆಯು 3ರಿಂದ 5ನೇ ತರಗತಿಯವರೆಗೆ ನಿರೂಪಣಾ ವಿಷಯ 
ಮತ್ತು ಉಪನಿರೂಪಣಾ ವಿಷಯಗಳ ಸೂಚಕ ಮಾತೃಕಯನ್ನು ಒದಗಿಸುತ್ತದೆ. ಪ್ರತಿ 
ಮಗುವಿಗೂ, ಅದು ಎಲ್ಲೇ ಇರಲಿ, ಒಂದು ಕಲಿಕಾ ಪರಿಸರವನ್ನು ರೂಪಿಸಲು ಅನುವು 
ಮಾಡಿಕೊಡುವಂತ ಪಠ್ಯಪುಸ್ತಕಗಳನ್ನಾಗಿ ಕಲಿಕಾ ಸಾಮಾಗಿಗಳನ್ನಾಗಿ ಮತ್ತು ತರಗತಿಯ 
ಚಟಿವಟಿಕೆಗಳನ್ನಾಗಿ ಇದನ್ನು ರೂಪಾಂತರಿಸಲು ಪಠ್ಯಪುಸ್ತಕ ಬರಹಗಾರರಿಗೆ ಮತ್ತು 
ಶಿಕ್ಷಕರಿಗೆ ಬಿಟ್ಟಿದ್ಮಾಗಿದೆ. ಇದಕ್ಕಿಂತ ಮೊದಲಿನ ವರ್ಷಗಳಲ್ಲೂ ಕೂಡ ಮಕ್ಕಳು, ಅದಕ್ಕಾಗಿ 
ಪ್ರತ್ಯೇಕವಾದ ವಿಷಯವಿಲ್ಲದಿದ್ದರೂ, ಪರಿಸರದ ಬಗ್ಗೆ ಕಲಿಯುತ್ತಾರೆ. 1 ಮತ್ತು 2ನೇ 
ತರಗತಿಗಳಲ್ಲಿ ಬಾಷೆ ಮತ್ತು ಗಣಿತದಂತಹ ಎರಡು ವಿಷಯಗಳು ವಿಶಾಲವಾಗಿ ಪರಿಸರ 


ಅಧ್ಯಯನಗಳಿಗೆ ಸಂಬಂಧಿಸಿದ ಪರಿಕಲ್ಪನೆಗಳು ಮತ್ತು ಕೌಶಲಗಳನ್ನು ಅಭಿವೃದ್ದಿಪಡಿಸಲು 
ಕೆಲವು ನಿರೂಪಣಾ ವಿಷಯಗಳನ್ನು ಒಳಗೊಂಡಿರುತ್ತವೆ ಎ೦ಬ ನಿರೀಕ್ಲ್‌ ಇದೆ. 


ಈ ಪಠ್ಯಕ್ರಮದ ಸ್ವರೂಪವು ಉದ್ದೆಶಪೂರ್ಪ್ವಕವಾಗಿಯೆ ಪ್ರತಿಯೊಂದು ಬಿರೂಪಣಾ 
ವಿಷಯಕ್ಕೆ ಸ್ಪಷ್ಟವಾಗಿ ಯಾವುದೇ ಫಲಿತಾಂಶಗಳನ್ನು ಸೂಚಿಸುವುದಿಲ್ಲ. ಪ್ರತಿಯೊಂದು 
ನಿರೂಪಣಾ ವಿಷಯ ಕ್ಲೇತ್ರ ಸಂಬಂಧಿತ ಪ್ರಮುಖ ಪರಿಕಲ್ಸನೆಗಳಿಗೆ, ಕೌಶಲಗಳು ಮತ್ತು 
ಚಟುವಟಿಕೆಗಳನ್ನು ಸೂಕವಾದ ಕಡೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಆದಾಗ್ಯೂ, ಈ 
ಎಲ್ಲ ಚಟುವಟಿಕೆಗಳು ಮತ್ತು ಚರ್ಚ್‌ಗಳು ನಡೆಯುವುದನ್ನು ಶಾಲೆಗಳು ಖಾತ್ರಿಪಡಿಸಬೇತು, 
ಏಕೆಂದರೆ ಹಾಗಾದಲ್ಲಿ ಮಾತ್ರ ಕಲಿಕೆಯನ್ನು ಖಾತ್ರಿಪಡಿಸಲು ಸಾಧ್ಯ. ಉದಾಹರಣೆಗೆ, ಹಲವು 
ಕಡೆಗಳಲ್ಲಿ ಚಟುವಟಿಕೆಗಳು ಮಕ್ಕಳು ನಿರ್ದಿಷ್ಟವಾದ ಅವಲೋಕನಗಳನ್ನು ಮಾಡಬೇಕು 
ಎನ್ನುವುದನ್ನು ಸೂಚಿಸುತ್ತವೆ. ಒಂದೇ ರೀತಿ ಕಾಣುವ ಎರಡು ವಸ್ತುಗಳ ನಡುವೆ ಇರುವ 
ಸಮಾನ ಅಂಶಗಳನ್ನು ಕೆಲವೊಮ್ಮೆ ಗುರುತಿಸುವುದು ಕಷ್ಟವಾದರೂ ಅವುಗಳ ನಡುವಿನ 
ಸಣ್ಣ ಮವ್ಯತ್ಯಾಸಗಳನ್ನೂ ಗುರುತಿಸುವಷ್ಟು ಎಳೆಯ ಮಕ್ಕಳ ಇಂದ್ರಿಯಶಕ್ತಿಗಳು 
ಚುರುಕಾಗಿರುತ್ತದೆ ಎನ್ನುವುದು ನಮಗೆ ತಿಳಿದಿದೆ. ಆದಾಗ್ಯೂ, ಪರಿಸರ ಅಧ್ಯಯನಗಳಲ್ಲಿ 
'ಅವಲೋಕನ' ಚಟುವಟಿಕೆಗಳನ್ನು ನಡೆಸುವ ಉದ್ದೇಶ ವಸ್ತುಗಳ ನಡುವಿನ ವ್ಯತ್ಯಾಸ 
ಅಥವಾ ಹೋಲಿಕೆಗಳನ್ನು ಯಾದೃಚ್ಛಿಕವಾಗಿ ಸಂಗಹಿಸುವುದಾಗಿರುವುದಿಲ್ಲ ಬದಲಿಗೆ 
ಮಕ್ಕಳ ಕಲ್ಪನೆಗಳು ಹಾಗೂ ಗುಹಿಕೆಯನ್ನು ವಿಸ್ಪೃತಗೊಳಿಸುವ ಸಲುವಾಗಿ ವಸ್ತುವಿಿಂದ 
ಮಾಹಿತಿಯನ್ನು ಪಡೆದುಹೊಳುವುದಾಗಿರುತ್ತದ್‌ ಉದಾಹರಣೆಗೆ, ನಿರ್ದಿಷ್ಟವಾಗಿ ಎಲೆಗಳ 
ಅಕ್ಕತಿ, ಅವುಗಳ ಅಂಚು, ಗೆರೆಗಳ ವಿನ್ಯಾಸ ಇತ್ಯಾದಿಗಳನ್ನು ನೋಡುವುದು ಅವುಗಳ ಬಗ್ಗೆ 
ಮತಷ್ಟು ತಿಳಿದುಕೊಳ್ಳವ ಸಲುವಾಗಿ. ಹೀಗೆ ಚಟುವಟಿಕೆಗಳನ್ನು ವಿವ್ಯಾಸಗೊಳಿಸುವಾಗ 
ಅವುಗಳ ಎಿರ್ದಿಷ್ಟ ಉದ್ದೇಶಗಳನ್ನು ಸ್ಪಷ್ಠವಾಗಿ ತಿಳಿಸಬೇಕು. ಹಾಗೆಯೆ, ಜಿಕ್ಕ ಮಕ್ಕಳು 
ಅವರ ಬೆಳವಣಿಗೆಗೆ ಸಹಾಯಕವಾಗುವ ಹಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಆದರೆ 
ಅವುಗಳೆಲ್ಲವೂ ಆಳವಾದವುಗಳಲ್ಲ ಮತ್ತು ಅವು ಆ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಲು 
ಸಾಧ್ಯವಾಗದಂತಹವು. ಆದಾಗ್ಯೂ, ಯೋಜಿತ ಚಟಟುವಟಿಕಗಳ ಮತ್ತು ಪ್ರಯೋಗಗಳ 
ಮೂಲಕ ಅವರು ತಮ್ಮ ಪ್ರಶ್ನೆಗಳನ್ನು ರೂಪಿಸಲು, ಉತ್ತರಿಸಲು, ಚರ್ಚಿಸಲು ಮತ್ತು 
ಶೋಧಿಸುವಂತೆ ಮಾಡಿ ವಿಭಿನ್ನ ಮಟ್ಟಿದ ತಾರ್ಕಿಕಶಕ್ತಿ ಮತ್ತು ಸಂಶೋಧನೆಯನ್ನು 
ಬೇಡುವ ಸಂಕೀರ್ಣವಾದ ಪ್ರಪಶ್ಲೆಗಳನ್ನು ಮಕ್ಕಳು ಹಂತಹಂತವಾಗಿ ಕೇಳಲು 
ಸಮರ್ಥರಾಗುವಂತೆ ಪರಿಸರ ಅಧ್ಯಯನಗಳ ತರಗತಿಗಳು ಮಕ್ಕಳಿಗೆ ಅವಕಾಶಗಳನ್ನು 
ಕಲ್ಪಸಿಕೊಡಬೇಕು. ಇವು ಪರಿಸರ ಅಧ್ಯ್ರಯನಗಳಲ್ಲನ ಕಲಿಕಾ ಪ್ರಕ್ರಿಯೆಯ 
ಮೂಲಭೂತವಾದವುಗಳಾದರೂ ದುರದೃಷ್ಟವಶಾತ್‌ ಇದನ್ನು ಖಾತಿಿಗೊಳಿಸುವ ರೀತಿಯಲ್ಲಿ 
ಬಹಳಷ್ಟು ತರಗತಿಗಳನ್ನು ವಿನ್ಯಾಸಗೊಳಿಸಿರುವುದಿಲ್ಲ. ಹಾಗಿದ್ದಾಗ ಎಲ್ಲ ಮಕ್ಕಳು 
ಕಲಿಯಬೇಕು ಎಂದು ನಾವು ಹೇಗೆ ನಿರೀಕ್ಷಿಸಲು ಸಾಧ್ಯ? ಈ ಹಂತದಲ್ಲಿ ಯಾವುದೇ 
ನಿರ್ದಿಷ್ಠ ಫಲಿತಾಂಶಗಳನ್ನು ಸೂಚಿಸುವುದರಲ್ಲಿ ಏನಾದರೂ ಅರ್ಥವಿದೆಯೇ? 


ಈ ಕೆಳಗಿನ ಉದಾಹರಣೆಯ ಮೂಲಕ ಈ ಪಠ್ಯಕ್ರಮವನ್ನು ರಚಿಸುವ ಉದ್ದೇಶವನ್ನು 
ನಾವು ಮತೊಮ್ಮೆ ಸ್ಪಷ್ಟಪಡಿಸುತಿದ್ದೇವೆ: 


ವಿದ್ಯಾರ್ಥಿಗಳಿಗೆ ಗೊತ್ತಿರುವ ಜೀವವಿಜ್ಞಾನ ಯಾವುದು? 


ಜನಾಬಾಯಿ ಸಹ್ಯಾದ್ರಿ ತಪ್ಪಲಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ. ಅವಳು 
ತನ್ನ ತಂದೆ ತಾಯಿಗಳಿಗೆ ಯತುಮಾನದ ಬೆಳೆಗಳಾದ ಭತ್ತ ಮತ್ತು 'ತೊಗರಿ ' ಬೇಳೆಯನ್ನು 


ಬೆಳೆಯಲು ಸಹಾಯ ಮಾಡುತಾಳೆ. ಅವಳು ಕೆಲವು ಬಾರಿ ಆಡುಗಳನ್ನು ಮೇಯಿಸಲು 
ಸಹೋದರನೊಂದಿಗೆ ಹೋಗುತಾಳೆ. ಅವಳು ತನ್ನ ತಂಗಿ ಬೆಳೆಯಲು ಸಹಾಯ 
ಮಾಡಿರುತ್ತಾಳೆ. ಇತ್ತೀಚಿನ ದಿನಗಳಲ್ಲಿ ಅವಳು ಹತ್ತಿರದಲ್ಲಿರುವ ಮಾಧ್ಯಮಿಕ ಶಾಲೆಗೆ 
ಕಲಿಯಲು ಪ್ರತಿದಿನ 8 ಕಿ.ಮಿ. ನಡೆದುಹೋಗುತ್ತಾಳೆ. 


ಅವಳು ತನ್ನ ನೈಸರ್ಗಿಕ ಪರಿಸರದೊಂದಿಗೆ ಅತ್ಯಂತ ಆಪ್ಪ ಸಂಬಂಧವನ್ನು 
ಇಟ್ಟುಕೊಂಡಿದ್ದಾಳೆ. ಅವಳು ಆಹಾರಕ್ಕಾಗಿ, ಔಷಧಿಗಳಿಗಾಗಿ, ಸೌದೆಗಾಗಿ, ಬಣ್ಣಕ್ಕಾಗಿ ಮತ್ತು 
ಕಟ್ಟಿಡದ ಕೆಲಸಕ್ಕಾಗಿ ವಿವಿಧ ಸಸ್ಯ/ಮರಗಳನ್ನು ಬಳಸಿದ್ಧಾಳೆ; ಮನೆಯ ಉದ್ದೇಶಗಳಿಗೆ, 
ಧಾರ್ಮಿಕ ವಿಧಿಗಳಿಗೆ ಮತ್ತು ಹಬ್ಬಗಳನ್ನು ಆಚರಿಸುವ ಉದ್ದೇಶಕ್ಕಾಗಿ ಬಳಸಿದ ಸಸ್ಯಗಳ 
ವಿವಿಧ ಭಾಗಗಳನ್ನು ಅವಳು ಹತ್ತಿರದಿಂದ ಗಮನಿಸಿದ್ದಾಳೆ. ಅವಳು ಮರಗಳಲ್ಲಿರುವ 
ಅತ್ಯಂತ ಸೂಕ್ಮ ಮ್ಯತ್ಯಾಸಗಳನ್ನು ಗುರುತಿಸಬಲ್ಲಳು, ಆಕಾರ, ಗಾತ್ರ, ಎಲೆಗಳು ಮತ್ತು 
ಹೂವುಗಳ ಹರಡುವಿಕೆ, ವಾಸನೆ ಮತ್ತು ಮೇಲ್ಮೈ ವಿನ್ಯಾಸಗಳ ಆಧಾರದ ಮೇಲೆ 
ಯತುಮಾನದ ಬದಲಾವಣೆಗಳನ್ನು ಗಮನಿಸುತಾಳೆ. ತನ್ನ ಸುತ್ತಮುತಲಿರುವ ಸುಮಾರು 
ನೂರು ವಿವಿಧ ರೀತಿಯ ಸಸ್ಯಗಳನ್ನು ಅವಳು, ಜನಾಬಾಯಿ ಬುದ್ದಿವಂತ ವಿದ್ಯಾರ್ಥಿಯಲ್ಲು 
ಎಂದು ನಂಬಿರುವ ಮತ್ತು "ಈ ಹುಡುಗರಿಗೆ ವಿಜ್ಞಾನ ಅರ್ಥವಾಗುವುದಿಲ್ಲ, ಅವರು 
ಅವಕಾಶ ವಂಚಿತ ಹಿನ್ನೆಲೆಯಿಂದ ಬಂದಿರುತ್ತಾರೆ" ಎಂದು ಹೇಳುವ ಅದೇ ತನ್ನ 
ಜೀವವಿಜ್ಞಾನದ ಶಿಕರಿಗಿಂತ ಹೆಚ್ಚಾಗಿ, ಗುರುತಿಸಬಲ್ಲಳು. 


ತನ್ನಲ್ಲಿರುವ ಶ್ರೀಮಂತವಾದ ಗಹಿಕೆಯನ್ನು ಜೀವವಿಜ್ಞಾನದ ಔಪಚರಿಕ 
ಪರಿಕಲ್ಪನೆಗಳಾಗಿ ರೂಪಾಂತರಿಸಲು ಜನಬಾಯಿಗೆ ನಾವು ಸಹಾಯ ಮಾಡಬಹುದೇ? 
ಶಾಲೆಯ ವಿಜ್ಞಾನವೆಂದರೆ ಉದ್ದದ ಪಠ್ಯಗಳಲ್ಲಿ ಮತ್ತು ಕಷ್ಟದ ಭಾಷೆಯಲ್ಲಿ ಇಟ್ಟಿರುವ 
ಅಮೂರ್ತ ಜಗತ್ತಿನ ಸಂಕೇತಗಳಲ್ಲ: ಅದು ಅವಳು ಕಲಸ ಮಾಡುವ ತೋಟಿಕ್ಕ, ಅವಳಿಗೆ 
ಗೊತ್ತಿರುವ ಮತ್ತು ನೋಡಿಕೊಳ್ಳವ ಪ್ರಾಣಿಗಳಿಗೆ ಮತ್ತು ಅವಳು ಪ್ರತಿದಿನ ನಡೆದು 
ಬರುತ್ತಿರುವ ಕಾಡಿಗೆ ಸಂಬಂಧಿಸಿದ್ದು ಎನ್ನುವುದನ್ನು ಅವಳಿಗೆ ನಾವು ಮನದಟ್ಟು 
ಮಾಡಿಕೂಡಬಹುದೇ? (ರಾಷ್ಟಿೀಯ ಪದ್ಯಕಮ ಚೌಕಟ್ಟು 2005, ಪು. 45) 


ತರಗತಿ M1 


ಪರಿಸರ ಅಧ್ಯಯನಗಳು 
ಪ್ರಶ್ನೆಗಳು ಪ್ರಮುಖ ಸೂಚಿತ ಸೂಚಿತ 
ಪರಿಕಲ್ಪನೆಗಳು/ 
ಚರ್ಚಾಂಶಗಳು | ಸಂಪನ್ನೂಲಗಲು | ಚಟಿವಟಿಕೆಗಳು 
1. ಕುಟುಂಬ ಮತ್ತು 
ಸ್ನೇಹಿತರು 
1. 1ಸಂಬಂಧಗಳು 
ಸಸ್ಲೆ ಕುಟುಂಬ 
ನಿಮ್ಮ ಮನೆಯಲ್ಲಿ ನಿಮ್ಮ | ಕುಟುಂಬದ ಮಗುವಿನ ಅವಲೋಕನ, 
ಜೊತೆ ಯಾರು ಯಾರೆಲ್ಲಾ | ಪರಿಕಲ್ಪನೆ; ದಿನನಿತ್ಯ ಬದುಕಿನ | ಕುಟಂಬದ 
ಇದ್ದಾರೆ? ಅವರ ಪರಸ್ಪರ | ಕುಟಂಬದ ಅಮುಭವ; ಸಂಬಂಧಗಳ ಬಗ್ಗೆ 
ಸಂಬಂಧವೇನು? ನಿಮ್ಮ | ವಿಧಗಳಲ್ಲಿಇರುವ | ಕುಟುಂಬದ ಹಿರಿಯರಿಂದ 
ಜೊತೆ ವಾಸಿಸದೆ ಇರುವ | ಮೈವಿಧ್ಯತೆ; ಒಂದು | ಸದಸ್ಯರು. ತಿಳಿದು 
ಸಂಬಂಧಿಕರು ನಿಮಗೆ | ಆಸರೆಯ ಕೊಳ್ಳವುದು, 
ಇದ್ದಾರೆಯೆ? ಅವರು | ವ್ಯವಸ್ಥೆಯಾಗಿ ಚರ್ಚ್‌. 
ಯಾವಾಗಲೂ ಅಲ್ಲಿಯೇ | ಕುಟುಂಬ; 
ಇದ್ದರೆ? ನಿಮ್ಮ ಅಜ | ಸಂಬಂಧಗಳ ಬಗ್ಗೆ $l 
ಅಜ್ಮಿಯರಿಗೆ ಎಷ್ಟು ಜನ | ಇರುವ AAS 
ಮಕ್ಕಳು? ನಿಮ್ಮ ಪ್ರಕಾರ | ಕಲ್ಪನೆಗಳು; ಸರಳ | £» 
ಭವಿಷ್ಯದಲ್ಲಿ ನಿಮ್ಮ | ವಂಶವೃಕ್ಷ pe 
ಹೊಸ ಸಂಬಂಧಿಕರು | (ಮೂರು Os 
ಯಾರಾಗಬಹುದು? ತಲೆಮಾರಿನದು). 
ಸನ್ನ ಕುಯೆಂಬ ಮತ್ತು 
ಸಾನು 
ನಿಮ್ಮ 
ಕುಟುಂಬದಲ್ಲಿರುವ ಕುಟುಂಬದ ಅವಲೋಕನ, 
ಯಾರದ್ದಾದರೂ ಪ್ರಭಾವಗಳು - ಬಸ್ತೃತ 
ಹೋಲಿಕೆ ನಿಮಗಿದೆಯೆ? | ದೈಹಿಕ ಕುಟುಂಬದ ಬಗ್ಗೆ 
ನಿಮ್ಮ ಕುಟುಂಬದ | ಗುಣಲಕ್ಷಣಗಳು, |ತುಟುಂಬದ ಹಿರಿಯರಿಂದ ಕೇಳಿ 
ಯಾರಿಂದಲಾದರೂ ಮೌಲ್ಯಗಳು ಸದಸ್ಯರು, ತಿಳಿದು 
ಏನಾದರೂ ಕಲಿತಿದ್ದೀರಾ? | ಮತ್ತು ಸ್ಥಳೀಯ ಜ್ಞಾನ, | ಕೊಳ್ಳುವುದು, 
ನಿಮ್ಮ ಎಲ್ಲ | ಹವ್ಯಾಸಗಳು, ವಿಬಿನ್ನ ಹಬ್ಬಗಳ |ಕತೆಗಳನ್ನು 
ಸಂಬಂಧಿಕರಲ್ಲಿ ನೀವು। ಕುಟುಂಬದ ಕುರಿತಾದ ಹೇಳುವುದು/ 
ಯಾರನ್ನು ತುಂಬಾ | ಸದಸ್ಯರ ಕತೆ/ಪದ್ಯಗಳು. ಹಬ್ಬಗಳಿಗೆ 
ಮೆಚ್ಚಿಕೊಳ್ಳುತ್ತೀರಾ? ಗುಣಗಳನ್ನು ಸಂಬಂಧಿಸಿದ 
ಅತ್ಯ೦ತ ಕಾಳಜಿಯನ್ನು | ಮತ್ತು ಹಾಡುಗಳನ್ನು 
ತೋರಿಸುವ ಮತ್ತು | ಕೌಶಲಗಳನ್ನು ಹಾಡುವುದು, 
ಸಂಯಮದ ವ್ಯಕ್ತಿ | ಮೆಚ್ಚುವುದು. ಯಾವುದಾದರೂ 


ಯಾರು? ನಿಮ್ಮ ಜೊತೆ 
ಇಲ್ಲದೆ ಇರುವ ವಿಮ್ಮ 
ಕುಟಿಂಬದ ಸದಸ್ಯರನ್ನು 
ನೀವು ಯಾವಾಗ 
ಬೇಟೆಯಾಗುತ್ತೀರಾ? 


ನಾನು ಯಾರ ಹಾಗೆ 
ಕಾಣಿಸುತಿದ್ದೀಣಿ? 
ನಿಮ್ಮ ಕೆಲವು 
ಸಂಬಂಧಿಕರು ನೋಡಲು 
ಒಂದೇ ತರಹ 
ಇದ್ದಾರೆಯೆ? ಯಾವ 
ಅಂಶವು ಒಂದೇ ರೀತಿ ಇದೆ 
-ಕಣ್ಣುಗಳು, ಕಿವಿಗಳು, 
ದ್ವನಿ ಅಥವಾ ಎತ್ತರ? 
ನಿಮ್ಮ ಕುಟುಂಬದಲ್ಲಿ 
ನಿಖರವಾಗಿ ಒಂದೇ ತರ 
ಕಾಣುವ ಇಬ್ಬರು 
ಇದ್ದಾರೆಯೆ? 


ವೆಯಸಾದವರು ಮತ್ತು 
ವಿಕಲಚರ್ಚ್‌ತಸರು 

ಕಿವಿ ಕೇಳಿಸದಿರುವ ಜನರು 
ನಿಮಗೆ ಗೊತ್ತಿರುವರೆ? 
ಅವರಲ್ಲಿ ಬಹಳಷ್ಟು 
ಜನರು ವಯಸ್ಸಾದವರೆ? 
ಸ್ಪಷ್ಟವಾಗಿ ಕೇಳಿಸಿದ/ 
ಕಾಣಿಸದ ಸ್ನೇಹಿತರು 
ನಿಮಗಿದ್ಧಾರೆಯೆ? ವೀವು 
ಅವರಿಗೆ ಯಾವುದಾದರೂ 
ರೀತಿಯಲ್ಲಿ ಸಹಾಯ 
ಮಾಡುಬಹುದಿತ್ತೆ? ನೀವು 
ಇಷ್ಟಪಡುವ ಆದರೆ 
ಇತರರು/ಹಿರಿಯರು 
ಇಷ್ಟಪಡದಿರುವ 
ಶಬ್ಧಗಳು 
ಯಾವುದಾದರೂ 
ಇವೆಯೆ? 


ಒಂದು ಆಸರೆಯ 
ವ್ಯವಸ್ಥೆಯಾಗಿ 
ಹುಟಿಂಬ. 


ಸಂಬಂಧಿಕರ 
ನಡುವೆ 
ಹೋಲಿಕೆಯ 
ಪರಿಕಲ್ಸನೆ, 
ಅನುವಂಶಿಕ 
ಲಕ್ಷಣಗಳು. 


ವಯಸ್ಸಾದವರ 
ಮತ್ತು ವಿಕಲ 
ಚೇತನರ ಬಗ್ಗೆ 
ಸೂಕ್ತ ಶೀಲತೆ; 
ಶ್ರವಣ ಮತ್ತು 
ದೃಷ್ಟಿಯ 
ಇಂದ್ರಿಯ ಶಕ್ತಿಯ 
ಪರಿಚಯ; 
ದೇಹಕ್ಕ 
ವಯಸ್ಸಾಗುತದೆ 
ಎನ್ನುವ 
ಸಂಗತಿಯ ಬಗ್ಗೆ 
ಮತ್ತು ಕಲವು 
ಮಕ್ಕಳಿಗೆ 
ನೋಡಲು ಮತ್ತು 
ಕೇಳಲು ಸಾಧ್ಯವೇ 
ಬಲ್ಲ ಅಥವಾ 
ಬಾಗಶಃ ಸಮಸ್ಯೆ 
ಯಿರಬಹುದು 
ಎನ್ನುವುದರ ಬಗ್ಗೆ 
ಸೂಕ್ಷಗ್ರಾಹಿ 
ಗಳನ್ನಾಗಿಸುವುದು; 


ಕುಟಿಂಬದ 
ಛಾಯಾಚಿತ್ರಗಳು; 
ಹಿರಿಯರು 
ಜಿಕ್ಕವರಿದ್ದಾಗಿನ 
ಅವರ ಕುಟಂಬದ 
ಸದಸ್ಯರ ಬಗ್ಗೆ 
ಆಖ್ಯಾನಗಳು. 


ಬಾರತ್‌ ವಿಜ್ಞಾನ 
ಸಮಿತಿಯ “ಮೆರಿ 
ಬೆಹನ್‌ ಸುನ್‌ ನಹಿ 
ಸಕಿ'ಎನ್ನುವ 
ಪುಸ್ತಕ ಅಥವಾ 
ವಿಕಲ ಜೇತನ 
ಮಕ್ಕಳ ಕುರಿತಾದ 
ಮತ್ತಾವುದೇ 
ಪುಸಕ. 


ಹಬ್ಬದ ಬಗೆ 
ಬರೆಯುವುದು, 


ಜಿತ ಬಿಡಿಸುವುದು. 


[a 


ಚರ್ಚೆ, ಕತೆಗಳು/ 
ಸಿವಿಮಾಗಳು/ 
ಅವಳಿಗಳನ್ನು 
ಒಳಗೊಳ್ಳುವ 
ನಗೆಹನಿಗಳು. 


ಓದುವುದು ಮತ್ತು 
ಚರ್ಚ್‌; ವಿವಿಧ 
ಶಬ್ಲಗಳನ್ನು 
ಮಾಡುವುದು 
ಮತ್ತು ಅವುಗಳ 
ಬಗ್ಗೆ ಇಷ್ಟ ಅಥವಾ 
ಇಷ್ಟವಾಗದೆ 
ಇರುವುದನ್ನು 
ವ್ಯಕಪಡಿಸುವುದು; 
ಕಣ್ಣು ಮುಚ್ಚಿ 
ನಟಿಸುವುದು, 
ಅಂಧರಿಗಾಗಿ ಕಲಸ 
ಮಾಡುವ ಸ್ಥಳೀಯ 
ಸಂಸ್ಥೆ ಅಥವಾ 
ಇತರ ಯಾವುದೇ 
ಸಂಸ್ಥೆ ಬೇಟಿ 
ನೀಡುವುದು. 


1.2ಸಸ್ಯಗಳು 
ಸಮ್ಮ ಸುತ್ತಮುತ್ತ 
ಇರುವ ಸಸ್ಯಗಳ 
ನಿಮ್ಮ ಸುತ್ತಮುತ್ತ ಎಷ್ಟು 
ಬಗೆಯ ಸಸ್ಯಗಳನ್ನು 
ನೀವು ನೋಡುತ್ತೀರಿ? 
ಅವುಗಳ ನಡುವೆ ನೀವು 
ಗಮನಿಸುವ 
ವ್ಯತ್ಯಾಸಗಳೇನು? 
ಸುತ್ತಮುತ್ತ 
ಯಾವ 
ಸಸ್ಯಗಳಿಂದ 
ಮಾಡಲಾಗಿದೆ? 
ಜ್ಯ ಅಜ್ಜಿಯರು 
ಚಿಕ್ಕವರಿದ್ದಾಗ ಇಲ್ಲದೆ 
ಇದ್ದ ಯಾವುದಾದರೂ 
ಸಸ್ಯಗಳು ಈಗ ಎಬಿಮ್ಮ 
ಪ್ರದೇಶದಲ್ಲಿವೆಯೆ? 
ನಿಮ್ಮ ಸುತ್ತ ಇಲ್ಲದೆ 
ಇರುವ ಯಾವುದಾದರೂ 
ಸಸ್ಯಗಳು ಅಂದರೆ ನಾವು 
ತಿನ್ನುವ ಆದರೆ ನಮ್ಮ 
ಹತ್ತಿರದಲ್ಲೆಲ್ಲೂ 
ಬೆಳೆಯದ ಸಸ್ಯಗಳು 
ನಿಮಗೆ ಗೊತ್ತಿವೆಯೆ? 


ಇರುವ 
ವಸ್ತುಗಳನ್ನು 


ನಿಮ್ಮ 


ಸಮ್ಮ 
ಎಲೆಗೆ 
ನೀವು ನೋಡುವ ವಿವಿಧ 
ರೀತಿಯ ಎಲೆಗಳಾವುವು? 
ನೀವು ತಿನ್ನಲು ಸಸ್ಯಗಳ 
ಎಲೆಗಳನ್ನು 
ಬಳಸುತ್ತೀರಾ? ಮತ್ತೆ 
ಯಾವ ಬಗೆಯಲ್ಲಿ 
ಎಲೆಗಳನ್ನು 
ಉಪಯೋಗಿಸಲಾಗುತ್ತದೆ? 
ವರ್ಷದಲ್ಲಿ ಬಹಳಷ್ಟು 
ಎಲೆಗಳು ನೆಲಕ್ಕ 
ಉದುರುವ ಕಾಲ 
ಯಾವುದಾದರೂ 
ಇದೆಯೆ? ಅವುಗಳನ್ನು 
ಸುಡಲಾಗುತ್ತದೆಯೆ? 


ಬದುಕಿನಲ್ಲಿ 


ಬ್ರೇಲ್‌ 
ಮೂಲಭೂತ 
ಕಲ್ಪನೆ. 


ಒಂದು 

'ಸಸ್ಯ'ದ ಬಗ್ಗೆ 
ಮಕ್ಕಳಿಗಿರುವ 
ಕಲ್ಪನೆಗಳನ್ನು 
ಪರಿಶೋಧಿ 
ಸುವುದು. ಸಸ್ಯಗಳ 
ಮೈವಿಧ್ಯತೆ; ಗಾತ್ರ, 
ಅವು ಎಲ್ಲಿ 
ಬೆಳೆಯುತವೆ, 
ಆಕಾರ, ಬಣ್ಣ, 
ದಿನನಿತ್ಯದ 
ಬದುಕಿಗೆ ಸಸ್ಯಗಳ 
ಮೇಲಿನ 
ಅವಲಂಬನೆ. 
ಹೊಸ 
ಸಸ್ಯಗಳ/!ಬೆಳೆಗಳ 
ಪರಿಚಯ ಮತ್ತು 
ಕಾಲಾಂತರದಲ್ಲಿ 
ಹಿರಿಯರು 
ಗಮನಿಸಿರುವ 
ಬದಲಾವಣೆಗಳು. 
ಸಸ್ಯಗಳು ಮತ್ತು 
ಹವಾಮಾನ/ 
ಪರಿಸರ. 


ಎಲೆಗಳ 
ಮೈವಿಧ್ಯತೆ — 
ಬಣ್ಣ, ಆಕಾರ, 
ಮೇಲ್ಮೈಲಕ್ಷಣ, 
ವಾಸನೆ ಇತ್ಯಾದಿ. 
ಯತುಮಾನದಲ್ಲಿ 
ಎಲೆಗಳ 
ಉದುರುವಿಕೆ; 
ಎಲೆಗಳಿಂದ 
ಕಾಂಪೋಸ್ಟ್‌. 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭದ, 
ಅವಲೋಕನ, 
ಅಜ 
ಅಜ್ಜಿಯರಿ೦ದ/ 
ಹಿರಿಯರಿಂದ 
ಮಾಹಿತಿ, 
ಸುತಮುತ್ತಲಿನ 
ಸ್ಥಳೀಯ 
ಪರಿಸರಕ್ಕ 
ಅಪರೂಪ 
ವಾಗಿರುವ ಒಂದು 
ಸಸ್ಯದ 


ಮಾದರಿ/ಚಿತ್ರ. 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭದ, 
ಅವಲೋಕನ, 
ಕಾಂಪೊಸ್ಟ್‌ 
ಗುಂಡಿಯ ಬಗ್ಗೆ 
ಒಂದು ಕತೆ 


ನಮ್ಮ 
ಇರುವ 
ವಿಭಿನ್ನವಾದ 
ಸಸ್ಯಗಳನ್ನು 
ಅವಲೋಕಿ 
ಸುವುದು. 
ಸರಳವಾದ 
ಗುಣಲಕ್ಷಣಗಳನ್ನು 
ಆಧರಿಸಿ ಅವುಗಳ 
ಹೋಲಿಕೆ ಮತ್ತು 
ವರ್ಗೀಕರಣ; 
ಸಸ್ಯಗಳಿಂದ 
ಮಾಡಿದ ವಸ್ತುಗಳ 
ಬಗ್ಗೆ ಚರ್ಚ್‌, 
ತೊಗಟೆಗಳ 
ಪೆನ್ಬಿಲ್‌ 
ಮುದ್ರಿಕೆಗಳು, 
ಮತ್ತು ಎಲೆಯ 
ಮುದ್ರಿಕಗಳು. 


ಸುತ್ತಲೂ 


ಅವಲೋಕನ, 
ವಿವಿಧ ಎಲೆಗಳ 
ಸಂಗ್ರಹ, ವಿವಿಧ 
ಸಸ್ಯ ಎಲೆಗಳ 
ವಾಸನೆಯನ್ನು 
ನೋಡುವುದು, 
ಚರ್ಚೆ, 
ಹತ್ತಿರವಿರುವ 
ಕಾಂಪೋಸ್ಟ್‌ 
ಗುಂಡಿಗೆ ಬೇಟಿ 
ನೀಡುವುದು, 
ಎಲೆಯ ವಿಶಿಷ್ಟ 


ನೀವು ಕಾಂಪೋಸ್ಟ್‌ 
ಗುಂಡಿಯನ್ನು 
ನೋಡಿದ್ದೀರಾ? 

ಬಟ್ಟೆಗಳ, ಕುಂಡಗಳ, 
ಗೋಡೆಗಳ, ಪ್ರಾಣಿಗಳ 
ಇತ್ಯಾದಿಗಳ ಮೇಲೆ 
ಯಾವ ಬಗೆಯ ಎಲೆಯ 
ವಿಶಿಷ್ಟ ಗುರುತುಗಳನ್ನು 
ನೀವು ನೋಡುತ್ತೀರಾ? 
ಕೆಲವು ಸಮಾರಂಭಗಳಲ್ಲಿ 
ನೀವು ನಿಮ್ಮ ಮನೆಯನ್ನು 
ಎಲೆಗಳಿಂದ 
ಅಲಂ೦ಕರಿಸುತ್ತೀರಾ ? 


1.3ಪ್ರಾಣಿಗಳು 
ಪ್ರಾಣಿಗಳ: ಸಣ್ಣವು 
ಮತ್ತು ದೊಡ್ಡವು 
ನೀವು ನೋಡಿರುವ 
ಅತ್ಯಂತ ಸಣ್ಣ ಮತ್ತು 
ಅತ್ಯಂತ ದೊಡ್ಡ 
ಪ್ರಾಣಿಗಳಾವುವು? 
ಯಾವುಗಳ ಬಗ್ಗೆ ನೀವು 
ಕೇವಲ ಕೇಳಿದ್ದೀರಿ? 
ಯಾವ ಪ್ರಾಣಿಗಳಿಗೆ 
ಬಾಲಗಳಿವೆ? ಎಷ್ಟು 
ಕಾಲುಗಳಿವೆ? 


ಕೆಲವು ಹರಿದಾಡುವ 
ಕೇೇಟೆಗಳು ಮತ್ತು 
ಹಾರುವಂತಹವುಗಳೂ 
ಕೂಡ 


ವಿವಿಧ ವಸ್ತುಗಳ 
ಮೇಲೆ ಎಲೆಯ 
ಎವಿವ್ಯಾಸಗಳು/ 
ವಿಶಿಷ್ಟ 
ಗುರುತುಗಳು. 


'ಪ್ರಾಣಿ'ಯ ಕುರಿತು 
ಮಕ್ಕಳಿಗಿರುವ 
ಕಲ್ಪನೆಗಳನ್ನು 
ಪರಿ 
ಶೋಧಿಸುವುದು. 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭದ, 
ಅವಲೋಕನ, 
ಪ್ರಾಣಿಗಳ ಮೇಲಿನ 
ಶತೆಗಳು/ 
ಕವನಗಳು 

(ಎನ್‌ ಬಿ ಟೆ) 


ಗುರುತುಗಳಿಂ೦ಂದ 
ತರಗತಿಗಳನ್ನು 
ಅಲಂಕರಿಸುವುದು. 
ಅಂಗೈ ಮೇಲೆ 
ವಿವಿಧ 
ವಿನ್ಯಾಸಗಳಲ್ಲಿ 
ಮೆಹಂದಿ 
ಹಚ್ಚಿಕೊಳ್ಳುವುದು. 


ನಿಮ್ಮ ಸುತ್ತಲೂ 
ಇರುವ ವೈವಿಧ್ಯ 
ಪ್ರಾಣಿಗಳನ್ನು 
ಅವಲೋಕಿ 
ಸುವುದು, 
ಪಟ್ಟಿಮಾಡುವುದು. 
ಅವು ಏನು 
ತಿನ್ನುತ್ತವೆ, ಅವರು 
ವಾಸಿಸುವ 
ಸ್ಥಳದಲ್ಲಿ ಅವರು 
ನೋಡಿರುವ 
ಪ್ರಾಣಿಗಳ ಸಾಪೇಕ್ಷ 
ಗಾತ್ರ, 
ಪುಸ್ತಕಗಳಲ್ಲಿನ 
ಚಿತ್ರಗಳು, 
ಕೇಳಿರುವ 
ಪ್ರಾಣಿಗಳ ಬಗೆ 
ಚರ್ಚ್‌. 
ಅಚ್ಚುಮೆಚ್ಚಿನ 
ಪ್ರಾಣಿಗಳ ಚಿತ್ರ 
ಬಿಡಿಸುವುದು. 
ಇರುವೆಗಳು, 
ನೊಣಗಳು, 
ಜೀಡರಹುಳುಗಳು, 
ಜೀರುಂಡೆಗಳು, 
ಜಿರಳೆಗಳು, 
ಎರೆಹುಳುಗಳು, 
ಹಲ್ಲಿಗಳು ಮತ್ತು 
ಇತರ ಪ್ರಾಣಿಗಳ 


ಹರಿದಾಡುವ ಎಷ್ಟು 
ವಿಧದ ಸಣ್ಣ ಪ್ರಾಣಿಗಳು 
ನಿಮಗೆ ಗೊತ್ತು? ಎಲ್ಲಿ 
ಮತ್ತು ಯಾವುದರಿಂದ 
ಅವು ಪ್ರತಿಯೊಂದು 
ಬಚ್ಚಿಟ್ಟಿಕೊಳ್ಳುತ್ತವೆ? 
ಯಾವ ಕೀಟಗಳು 
ಹರಿದಾಡುವುದು ಮತ್ತು 
ಹಾರುವುದು ಎರಡನ್ನೂ 
ಮಾಡುತವೆ? ಯಾವುದು 
ನಮ್ಮನ್ನು ಕಡಿಯುತ್ತವೆ? 
ನೊಣಗಳಿ೦ದ ನಮಗೆ 
ಕಾಯಿಲೆ ಬರುತ್ತದೆಯೆ? 
ಜೀಡರ ಹುಳು ಏಕ 
ಬಲೆಯನ್ನು 
ಹೆಣೆಯುತ್ತದೆ? 


ಪಕ್ಷಿಗಳ 

ನಿಮ್ಮ ಪ್ರದೇಶದ 
ಸುತ್ತಮುತ್ತಲಲ್ಲಿ ಯಾವ 
ಪಕ್ಲಿಗಳನ್ನುನಬೀವು 
ನೋಡುತ್ತೀರಾ? ಅವು 
ಕಲವು ಮರಗಳಿಗಿಂತ 
ಹೆಚ್ಚಾಗಿ ಇತರ 
ಮರಗಳನ್ನು 
ಇಷ್ಟಪಡುತ್ತವೆಯೆ?ಅವು 
ಏನನ್ನು ತಿನ್ನುತ್ತವೆ? 
ಅವುಗಳ ರೆಕ್ಕೆ 
ಪುಕ್ಕಗಳನ್ನು ನೋಡಿ 
ನೀವು ಅವುಗಳನ್ನು 
ಗುರುತಿಸಬಲ್ಲಿರಾ? ಅವು 
ಮಾಡುವ ವಿವಿಧ 
ಶೆಬ್ಧಗಳಾವುವು? ಅವು 
ಪರಸ್ಪರ ಏನಾದರೂ 
ಹೇಳಿಕೊಳ್ಳತ್ತವೆಯೆ? 
ಬೇರೆ ಕಡೆಯಿಂದ ಬರುವ 
ಕೆಲವು ಪಕ್ಲಿಗಳು ಇವೆಯೆ? 
ನೀವು ಪಕ್ಲಿಗಳಿಗೆ 
ಆಹಾರವನ್ನು 
ನೀಡುತ್ತೀರಾ ಅಥವಾ 
ಅವುಗಳಿಗೆ ನೀರನ್ನು 


ಹರಿದಾಡುವ 
ಪ್ರಾಣಿಗಳು, 
ಹಾರುವಂ೦ತವು 
ಮತ್ತು ಕೀಟಿಗಳ 
ಬಗ್ಗೆ ಮಕ್ಕಳ 
ಕಲ್ಪನೆಗಳನ್ನು 
ಪರಿಶೋಧಿವುದು. 


ಪಕ್ತಿಗಳ ಬಗ್ಗೆ 
ಮಕ್ಕಳಿಗಿರುವ 
ಕಲ್ಪನೆಗಳನ್ನು - 
ಅವುಗಳ 
ವಾಸಸ್ಮಳಗಳು, 
ಆಹಾರಕ್ರಮಗಳು, 
ಅವು ಸೃಷ್ಟಿಸುವ 
ಶಬ್ಧಗಳು, ರೆಕ್ಕ 
ಪುಕ್ಕಗಳ೦ತಹ 
ಸಾಮಾನ್ಯ 
ಲಕ್ಷಣಗಳನ್ನು 
ಪರಿಶೋಧಿವುದು. 
ಪಕ್ತಿಗಳಿಗೆ ಆಹಾರ 
ನೀಡುವುದು. 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭದ, 
ಅವಲೋಕನ, 
ಕೀಟಿಗಳು, ಹಾರು 
ವಂತವುಗಳು, 
ಹರಿದಾಡುವ 
ಪ್ರಾಣಿಗಳ ಮೇಲಿನ 
ಕತೆಗಳು/ 
ಕವನಗಳು 

(ಎನ್‌ ಬಿ ಟಿ) 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭವ, 
ಅವಲೋಕನ, 
ಪಕ್ಷಿಗಳ ಮೇಲಿನ 
ಕತೆಗಳು/ 
ಕವನಗಳು 

(ಎನ್‌ ಬಿಟಿ) 


& 


) 


ಅವಲೋಕನ. 
ಅವುಗಳ ಮೇಲೆ 
ಚರ್ಚೆ, ಅವು ಎಲ್ಲಿ 
ವಾಸಿಸುತ್ತವೆ, 
ಏನನ್ನು ತಿನ್ನುತ್ತವೆ, 
ಕೀಟಿ ಕಡಿತ (ಕಣಜ) 
ಅವುಗಳಲ್ಲಿ 
ಕೆಲವುಗಳ ಚಿತ್ರ 
ಬಿಡಿಸುವುದು. 


ಪಕ್ತಿಗಳ ಚಿತ್ರ 
ಬಿಡಿಸುವುದು; 
ಪಕ್ತಿಗಳ ಕತ್ತಿನ 
ಚಲನೆಯನ್ನು 
ಮತ್ತು ಶಬ್ಧಗಳನ್ನು 
ಅಮುಕರಿಸುವುದು, 
ಪುಕ್ಕಗಳನ್ನು 
ಸಂ೦ಗಹಿಸುವುದು. 


ಇಡುತ್ತೀರಾ? 


1.4ಕೆಲಸ 
ಆಟಿ 
ಸುತ್ತಮುತ್ತ ಲಲ್ಲಿ 


ಮತ್ತು 


ಸನ್ಸ್‌ 
ಕೆಲಸ 
ನನ್ನ ಸುತ್ತಮುತ್ತ 
ನಡೆಯುವ ವಿವಿಧ 
ಕಲಸಗಳಾವುವು? ನನ್ನ 
ತಾಯಿ/ತಂದೆ/ಸಹೋದರ 
(ಸಹೋದರಿ 
ಮೊದಲಾದವರು ಯಾವ 
ತರಹದ ಕೆಲಸವನ್ನು 
ಮಾಡುತ್ತಾರೆ? ನಾನೇನು 
ಕಲಸ ಮಾಡುತೇನೆ? 
ಇತರರು ಯಾವ 
ಕಲಸವನ್ನು 
ಮಾಡುತ್ತಾರೆ? ನಾನು 
ಕಲಸ ಮಾಡದೆ ಇರುವಾಗ 
ನಾನೇಮ 
ಮಾಡುತ್ತೇನೆ?ನನ್ನ 
ತಂದೆ/ತಾಯಿ ಕೆಲಸ 
ಮಾಡದೆ ಇರುವಾಗ ಏನು 
ಮಾಡುತ್ತಾರೆ? 


ದುಡಿಯುವೆ ಮಕ್ಸಉ 
ನಿಮ್ಮ ಅಜ ಅಜ್ಜಿಯರು 
ಚಿಕೃವರಿದ್ದ ಕಾಲದಲ್ಲಿ 
ಮಕ್ಕಳು ಯಾವ ತರಹದ 
ಕಲಸಗಳನ್ನು 
ಮಾಡುತ್ತಿದ್ದರು? ಅದು 
ಈಗ ಬದಲಾಗಿದೆಯೆ? 
ಕಲಸ ಮಾಡಿಕೂಂಡು 
ಶಾಲೆಗೆ ಹೋಗುವ/ ಕಲಸ 
ಮಾಡಿಕೂಂಡು ಶಾಲೆಗೆ 
ಹೋಗಲಾಗದಿರುವಂ೦ತಹ 
ಮಕ್ಕಳು ಬಿಮಗೆ 
ಗೊತ್ತಿದ್ಠಾರೆಯೆ? 


ವಿನಿಧ 
ಉದ್ಯೋಗಗಳು, 
ಕೆಲಸದ ವೇಳೆ 
ಮತ್ತು 
ವಿಶ್ರಾಂತಿಯ 
ವೇಳೆಯ ಕಲ್ಪನೆ; 
ಮನೆಯೊಳಗಿನ 
ಮತ್ತು ಹೊರಗಿನ 
ಕೆಲಸ - ಲಿಂಗ, 
ವಯಸ್ಸು, ಜಾತಿ, 
ಆರ್ಥಿಕ ಇತ್ಯಾದಿ 
ಅಂಶಗಳು. 


ಕುಮಿಂಬದ 
ಅವಗಣನೆಯ 
ಕಾರಣದಿಂದಲ್ಲು 
ಆದರೆ ವ್ಯವಸ್ಥೆಯ 
ಕಾರಣದಿಂದ 
ಮನೆಯಲ್ಲಿ ಮತ್ತು 
ಹೊರಗೆ ಕಲಸ 
ಮಾಡುತ್ತಿರುವ 
ಇತರ ಮಕ್ಕಳ 
ಬಗ್ಗೆ ಮಕ್ಕಳನ್ನು 


ಕವನ: ಶ್ಯಾಮ್‌ 
ಬಹದ್ದೂರ್‌ 
ನಮ್ರಾ ಅವರ 
'ಹೋಮ್‌ ವರ್ಕ್‌. 
ಉದಾಹರಣಾ 
ಲಿಫಪ್ಲೇಷಣೆ 
(CaseStudy): 
ಮನೆಯಲ್ಲಿ 
ತು೦ಬಾ ಕಲಸ 
ಮಾಡುವ 
ಮಗುವಿನ 
ದಿಬಿಚರಿಯ 
ವೇಳಾಪಟ್ಟಿ. 


ಚಾರ್ಯ ಡಿಕನ್ಸ್‌ ನ 
ಕತೆಯ 
ಆಯ್ದಬಾಗ. 
ಮತೊಂದು 
ದೇಶದ ಸಾಮಾನ್ಯ 
ಶಾಲೆಯಲ್ಲಿನ 
ಒಂದು ಬಡ 
ಮಗುವಿನ /ಬಾಲ 
ಕಾರ್ಮಿಕಳ/ನ 


ನಿಮ್ಮ ತಂದೆ, 
ತಾಯಿ ಮತ್ತು 
ನಿಮಗಾಗಿ ದಿನದ 
ವೇಳಾಪಟ್ಟಿಯನ್ನು 
ತಯಾರಿಸಿ, ಚರ್ಚೆ. 


ಕತೆಗಳು/ಆಯ್ದ 
ಭಾಗಗಳನ್ನು 
ಓದುವುದು ಮತ್ತು 
ಕೇಳುವುದು. 
ಶಿವಕಾಶಿಯಲ್ಲಿ 
ಪಟಾಕಿಗಳನ್ನು 
ತಯಾರಿಸುವ, 
ಮತ್ತು 
ಡಾಬಾಗಳಲ್ಲಿ 
ಮತ್ತು ಆಟೊ 
ಗರಾಜಿನಲ್ಲಿ ಕೆಲಸ 
ಮಾಡುತ್ತಿರುವ 
ಮಕ್ಕಳ ಕುರಿತು 
ಚರ್ಚೆ ಮತ್ತು 
ಕಥನಗಳು. 


ಸಾವು ಆಡುವ ಆಟಗಳ 
ನಾನು ಯಾವ ಆಟಿವನ್ನು 
ಆಡುತ್ತೇನೆ? ನನ್ನ ಅಜ್ಮ 
ಅಜ್ಜಿಯರು ಇದೇ 
ಆಟಿವನ್ನಾಡುತ್ತಿದ್ದರೆ? 
ಇವು ಒಳಾಂಗಣ ಆಟಿಗಳೆ 
ಅಥವಾ ಹೊರಾಂಗಣ 
ಆಟಿಗಳೆ? 


2. ಆಹಾರ 
ಸಸ್ಯಗಳಿಂದ ಮತ್ತು 
ಪಾಣಿಗಳಿಂದ ಆಹಾರ 
ಇವುಗಳಲ್ಲಿ ಯಾವುದು 
ಆಹಾರ - ಕೆಂಪಿರುವೆಗಳ್ಳು, 
ಪಕ್ತಿಗಳ ಗೂಡುಗಳು, 
ಹಾವುಗಳು, ಬಾಳೆಹಣ್ಣು, 
ಆಡಿನ ಹಾಲು, ಇತ್ಯಾದಿ.? 
ನೀವು ಯಾವ 
ಸಸ್ಯಗಳನ್ನು, ಸಸ್ಯದ 
ಯಾವ ಭಾಗಗಳನ್ನು 
ತಿನ್ನುತ್ತೀರಿ? ಪ್ರಾಣಿಗಳಿಂದ 
ನಾವು ಯಾಣ 
ಆಹಾರವನ್ನು 
ಪಡೆದುಕೊಳ್ಳತ್ತೀಬಿ? 


ಸೂಕ್ಷ್ಮಶೀಲರನ್ನಾ 
ಗಿಸಿ. ಎಲ್ಲ ಮಕ್ಕಳು 
ಶಾಲೆಗೆ 
ಹೋಗುವುದು 
ಮುಖ್ಯ. 

ಎಲ್ಲ ಮಕ್ಕಳು 
ಸಮಾನವಾದ 
ಒಳ್ಳೆಯ 
ಶಾಲೆಗಳಿಗೆ 
ಹೋಗಲು 
ಪ್ರಾರಂಭಿಸುವ 
ಮೊದಲು ಇತರ 
ದೇಶಗಳಲ್ಲಿ 
ಬಾಲಕಾರ್ಮಿಕ 
ಪದ್ಮತಿ ಹೇಗಿತ್ತು 
ಎಂಬುದನ್ನು 
ಕುರಿತು ಅರಿವು. 


ವಿರಾಮಕಾಲ; 
ಶಾಲೆಯಲ್ಲಿ 
ಮತ್ತು ಹೊರಗೆ 
ಆಟಿಗಳ್ಲು, 
ಆಟಿಗಳು - ಹಿಂದೆ 
ಮತ್ತು ಇಂದು; 
ಕಲವರಿಗೆ 
ಕಲಸವೇ ಆಟಿ. 


ಆಹಾರದಲ್ಲಿರುವ 
ಸಾಂಸ್ಕೃತಿಕ 
ವೈವಿಧ್ಯತೆಯನ್ನು 
ಗುರುತಿಸುವುದು; 
ವಿವಿಧ 
ಸಸ್ಯಗಳನ್ನು 
ಆಹಾರವಾಗಿ 
ಉಪಯೋಗಿಸುವ 
ಕುರಿತು ಮೂಲ 
ಕಲ್ಪನೆಗಳು; 


ಅನುಭವವನ್ನು 
ವಿವರಿಸುವ ಕಥನ. 


ಸಾಂಪ್ರದಾಯಿಕ 
ಮತ್ತು ಸ್ಥಳೀಯ 
ಆಟಗಳು; ಜನಪದ 
ಆಟಿಕೆಗಳು. 


ಉಲ್ಲೇಖವಾಗಿರುವ 
'ಸಾಮಾನ್ಯ 
ವಾಗಿರದ' 
ಆಹಾರಗಳನ್ನು 
ಕುರಿತ ಪ್ರಾದೇಶಿಕ 
ಕಥನಗಳು ಮತ್ತು 
ಶತೆಗಳು. 


ಒಳಾಂಗಣ ಮತ್ತು 
ಹೊರಾಂಗಣ 
ಆಟಗಳನ್ನು ಪಟ್ಟೆ 
ಮಾಡುವುದು 
ಮತ್ತು 
ವರ್ಗೀಕರಿಸುವುದು. 


ನಾವು ತಿನ್ನುವ 
ಅಥವಾ 
ತಿನ್ನದಿರುವ 
ಆಹಾರಗಳನ್ನು 
ಪಟ್ಟೆಮಾಡುವುದು 
ಮತ್ತು 
ಚರ್ಚಿಸುವುದು; 
ವಿಭಿನ್ನ ಪ್ರಾಣಿ 
ಮತ್ತು ಸಸ್ಯಗಳಿಂದ 
ನಾವು 
ಪಡೆದುಕೊಳ್ಳುವ 
ಆಹಾರದ 
ಕೋಷ್ಟಕವನ್ನು 
ತಯಾರಿಸುವುದು. 
ನಾವು ತಿನ್ನುವ 
ಸಸ್ಯಗಳ 
ಭಾಗಗಳನ್ನು 
ಗಮನಿಸುವುದು 
ಮತ್ತು ಚಿತ್ರವನ್ನು 
ಬಿಡಿಸುವುದು. 


ಕಚ್ಚಾ ಮತ್ತು 
ಬೇಯಿಸಿದ 
ಆಹಾರವನ್ನು 
ಪಟ್ಟೆಮಾಡುವುದು; 


ಅಡುಗೆ ಮಾಡುವುದು 
ಬೇಯಿಸದೆ ಇರುವ 
ಯಾವುದನ್ನು ನೀವು 
ತಿನ್ನುತ್ತೀರಾ? 
ಬೇಯಿಸಿದಾಗ ಮಾತ್ರ 
ತಿನ್ನುವಂಧಥಾದ್ದು 
ಯಾವುದು? ನೀವು 
ಆಹಾರವನ್ನು ಹೇಗೆ 
ಬೇಯಿಸುತ್ತೀರಿ? 
ಯಾವುದರ ಮೇಲೆ 
ಬೇಯಿಸುತ್ತೀರಿ? ಅಡುಗೆ 
ಮಾಡಲು 
ಉಪಯೋಗಿಸುವ ವಿವಿಧ 
ಪಾತ್ರೆಗಳಾವುವು? 
ಅವುಗಳನ್ನು 
ಯಾವುದರಿಂದ 
ಮಾಡಲ್ಬಟ್ಟೆವೆ? ಎಲ್ಲ 
ತರಹದ ಅಡುಗೆಗಳಲ್ಲೂ 
ನೀರನ್ನು 
ಉಪಯೋಗಿಸಲಾಗುತದೆ 
ಯೆ? ಯಾವ 
ಆಹಾರವನ್ನು ನೀರು 
ಉಪಯೋಗಿಸದೆ 
ಬೇಯಿಸಲಾಗುತ್ತದೆ? 
ಹೇಗೆ? 


ತಿನ್ನುವುದು 
ಕುಯೆಂಬ 
ನಿಮ್ಮ ಕುಟುಂಬದಲ್ಲಿ 
ಎಲ್ಲರೂ ಒಂದೇ ರೀತಿಯ 
ಆಹಾರವನ್ನು 
ತಿನ್ನುತ್ತಾರೆಯೆ? ಯಾರು 
ಜಾಸ್ತಿ ತಿನ್ನುತ್ತಾರೆ? 
ಯಾರು ಬಿಮ್ಮ 
ಕುಟುಂಬದಲ್ಲಿ 


ಮತ್ತು 


ಪ್ರಾಣಿಗಳಿಂದ 
ಆಹಾರ. 


ಆಹಾರವನ್ನು 
ಹಾಗೆಯೇ 
ತಿನ್ನಬಹುದು 
ಇಲ್ಲವೇ ಬೇಯಿಸಿ 
- ಹಬೆಯಲ್ಲಿ 


ತಯಾರಿಸಿ, ಕುದಿಸಿ, 


ಕಾವಿನಿಂದ 
ಸುಟ್ಟಿ, ಹುರಿದು 
ಇತ್ಯಾದಿಯಾಗಿ 
ಸಿದ್ದಪಡಿಸಿ 
ತಿನ್ನಬಹುದು; 
ವಿನಿಧ 
ಇಂಧನಗಳು, 


ಒಲೆಗಳ ವಿಧಗಳು: 


ಅಡುಗೆಯಲ್ಲಿ 
ಉಪಯೋಗಿಸುವ 
ಪಾತ್ರೆಗಳ 
ವಿಧಗಳು, ವಿವಿಧ 
ಆಕಾರಗಳು 
(ಪ್ರಾದೇಶಿಕ/ 
ಸಾಂಪ್ರದಾಯಿಕ), 
ಬಳಸುವ ವಿಭಿನ್ನ 
ಕಚ್ಛಾ ವಸ್ತುಗಳು 
ಇತ್ಯಾದಿ. 


ಆಹಾರ ಅಥವಾ 
ಅದರ ಕೂರತೆಯ 
ಕುರಿತ ಹಾಡುಗಳು/ 
ಕವನಗಳು; 
ಯಾವುದುತಿನ್ನಲು 
ಅರ್ಹವಾದುದು 
ಎನ್ನುವುದರ ಬಗ್ಗೆ 
ಸ್ಥಳೀಯ ಜ್ಞಾನ; 
ಛಾಯಾಚಿತ್ರಗಳು. 


ಅಡುಗೆ ಮಾಡುವ 
ವಿಧಾನಗಳು/ 
ಕಚ್ಚಾ ವಸ್ತುಗಳು, 
ಇತ್ಯಾದಿ ಬಗ್ಗೆ 
ಚರ್ಚ್‌; 
ಉಪಯೋಗಿ 
ಸಲಾಗುವ 
ಪಾತ್ರೆಗಳ ಮತ್ತು 
ಉರುವಲುಗಳ 
ವಿಧಗಳ ಸಮೀಶ್ಲೆ; 
ಹಲವಾರು 
ಪಾತ್ರೆಗಳ 
ಚಿತ್ರವನ್ನು 
ಬಿಡಿಸುವುದು; 
ಅಡುಗೆ ಮನೆಯಲ್ಲಿ 
ಆಗಿರುವ 
ಬದಲಾವಣೆ ಮತ್ತು 
ಹೆಚ್ಚು ಕಡಮೆ 
ಯಾವಾಗ 
ಎನ್ನುವುದರ 
ಐತಿಹಾಸಿಕ 
ಕಾಲಾನುಕ್ರಮ. 


ಅವಲೋಕನ 
ಮತ್ತು 
ಹಿರಿಯರನ್ನು 
ಕೇಳುವುದು, ಚರ್ಚೆ 
ಮಾಡುವುದು. 
ಮಾರುಕಟ್ಟೆಯಿಂದ 
ತರುವ ಮತ್ತು 
ಮನೆಯಲ್ಲಿ 
ಬೆಳೆಯುವ ಆಹಾರ 
ಪದಾರ್ಥಗಳ 
ಪಟ್ಟೆಮಾಡುವುದು. 


ಕೊನೆಯಲ್ಲಿ ತಿನ್ನುತ್ತಾರೆ? 
ಯಾರು ಮನೆಗೆ 
ಆಹಾರವನ್ನು 
ಕೂಂಡುಕೊಳ್ಳೃತ್ತಾರೆ 
ಮತ್ತು ಏನನ್ನು 
ಮಾರುಕಟ್ಟೆಯಿಂದ 
ಕೂಂಡು 
ಕೊಳ್ಳಲಾಗುತ್ತದೆ? ನಿಮ್ಮ 
ಕುಟುಂಬದಲ್ಲಿ ಅಡುಗೆ 
ಮಾಡುವವರು ಯಾರು? 
ಶಿಶುಗಳು ಯಾವುದನ್ನು 
ಆಹಾರವಾಗಿ 
ತೆಗದುಕೊಳ್ಳೃತ್ತವೆ? 
ಶಿಶುಗಳು ಯಾವಾಗ 
ತಿನ್ನಲು ಶುರುಮಾಡುತ್ತವೆ 
ಮತ್ತು ಹಾಲನ್ನು 
ಹೊರತುಪಡಿಸಿ ಅವು 
ಏನನ್ನು ತಿನ್ನುತ್ತವೆ? 


ಪಾಣಿಗಳ 
ತಿನ್ನುತ್ತವೆ 
ಪ್ರಾಣಿಗಳು ಒಂದೇ 
ರೀತಿಯ ಪದಾರ್ಥಗಳನ್ನು 
ತಿನ್ನುತ್ತವೆಯೆ? ವಿವಿಧ 
ಪ್ರಾಣಿಗಳು ಏನನ್ನು 
ತಿನ್ನುತ್ತವೆ? ನಿಮ್ಮ 
ಸುತ್ತಮುತ್ತಲು ಇರುವ 
ಪ್ರಾಣಿಗಳಿಗೆ ಆಹಾರ 
ನೀಡುತ್ತೀರಾ - ಏನು 
ನೀಡುತ್ತೀರಾ? ನೀವು 
ಆಹಾರ ನೀಡದಿದ್ದರೂ 
ಅವು ನಿಮ್ಮ ಮನೆಯಿಂದ 
ಏನನ್ನು ತೆಗೆದುಕೊಂಡು 
ಹೋಗುತ್ತವೆ? 


ಏಸಸ್ಸು 


ಕುಟುಂಬದಲ್ಲಿ 
ತಿನ್ನುವ ವೈವಿಧ್ಯ 
ಅಭ್ಯಾಸಗಳು. 
ಲಿಂಗ, ವಯಸ್ಸು, 
ದೈಮಿಕ 
ಚಟುವಟಿಕೆ 
ಇತ್ಯಾದಿಯನ್ನು 
ಆಧರಿಸಿ 
ತೆಗೆದುಕೊಳ್ಳವ 
ಆಹಾರ 
ಪ್ರಮಾಣದಲ್ಲಿನ 
ವ್ಯತ್ಯಾಸ. ಅಡುಗೆ 
ಮಾಡುವುದು 
ಮತ್ತು 
ಕುಟುಂಬದಲ್ಲಿ 
ಲಿ೦ಗ 
ಸಂಬಂಧಿಯ/ 
ಜಾತಿಯ 
ಪಾತ್ರಗಳು. 
ಶಿಶುವಿಗೆ ಆಹಾರ, 
ಹಾಲಿನ ಮಹತ್ವ. 


ಸಾಕು ಪ್ರಾಣಿಗಳು 
ಮತ್ತು ಕಾಡು 
ಪ್ರಾಣಿಗಳ 
ಆಹಾರಗಳು; 
ಸಾಕು ಪ್ರಾಣಿಗಳ 
ಆರೈಕೆ. 


ಪ್ರತಿನಿತ್ಯದ 
ಅಮುಭದ, 
ಸ್ಥಳೀಯ ಜ್ಞಾನ; 
ಲಿಂಗಾಧಾರಿತ 
ಸಿದ್ಧಮಾದರಿಗಳ 
ಕವನಗಳು/ಸಚಿತ 
ವಿವರಣೆಗಳು. 


ಶತೆಗಳು, 
ವ್ಯಂಗ್ಯಚಿತ್ರಗಳು 
ಮತ್ತು 
ಸಿವಿಮಾಗಳು. 


ಪ್ರಾಣಿಗಳನ್ನು 
ಮತ್ತು ಅವುಗಳ 
ಆಹಾರ 
ಪದ್ದತಿಯನ್ನು 
ಗಮನಿಸುವುದು 
ಮತ್ತು ಪಟ್ಟೆ 
ಮಾಡುವುದು; 
ಪ್ರಾಣಿಗಳಿಗೆ 
ಕೂಡುವ ಆಹಾರದ 
ಬಗ್ಗೆ 
ಚರ್ಚಿಸುವುದು; 
ಪ್ರಾಣಿಗಳಿಗೆ 
ಆಹಾರ 
ನೀಡುವುದನ್ನು 
ಗಮನಿಸುವುದು, 
ಆಹಾರವನ್ನು 
ಹೊರಗಡೆ ಇಟ್ಟಿ 
ಅದನ್ನು 
ಪ್ರಾಣಿಗಳು ಬಂದು 
ತಿನ್ನುವುದನ್ನು 
ಗಮನಿಸುವುದು. 


ಚರ್ಚ್‌; 
ಅವಲೋಕನ; ಚಿತ್ರ 


3. ವಸತಿ 
ಮನೆಗ 
ಮನೆಗಳ 
ಮೆಟ್ಟಿಗಣೆಯ ಮೇಲೆ 
ಕಟ್ಟೆರುವ ಮನೆ, ಡೇರೆ, 
ಹತ್ತನೆ ಮಹಡಿಯಲ್ಲಿರುವ 
ಮನೆ, ಗಾಲಿಯಿರುವ 
ಮನೆಗಳು ಅಥವಾ 
ದೋಣಿಯಲ್ಲಿರುವ 
ಮನೆಗಳನ್ನು ನೀವು 
ನೋಡಿದ್ದೀರಾ? 

ಅಂತಹ ಮನೆಗಳಲ್ಲಿ 
ಇರುವ ಯಾರಾದರೂ 
ನಿಮಗೆ ಗೊತ್ತಿದ್ದಾರೆಯೆ? 
ಅಂತಹ ಮನೆಗಳನ್ನು 
ಜನರು ಏಕ 
ಉಪಯೋಗಿಸುತ್ತಾರೆ. 


ಮತ್ತು 


ಸಮ್ಮ ವಸತಿಯನ್ನು 
ಅಲಂಕರಿಸುವುದು 
ಮತ್ತು 
ಸ್ವಚ್ಛಗೊಳಿಸುವುದು 
ನಿಮ್ಮ ವಸತಿಯನ್ನು 
ನೀವು ಹೇಗೆ 
ಅಲಂ೦ಕರಿಸುತ್ತೀರಿ? ನೀವು 
ನಿಮ್ಮ ಗೊಡೆಗಳ/ನೆಲದ 
ಮೇಲೆ ವಿನ್ಯಾಸಗಳನ್ನು 
ಚಿತ್ರಿಸುತ್ತೀರಾ ಅಥವಾ 
ಎಲೆಗಳು/ಹೂವುಗಳು/ 
ಇತರ ವಸ್ತುಗಳಿಂದ 
ಅಲಂ೦ಕರಿಸುತ್ತೀರಾ? 
ನಿಮ್ಮ ಮನೆಯನ್ನು ನೀವು 
ಹೇಗೆ ಸ್ವಚ್ಜಿವಾಗಿಡುತ್ತೀರಿ? 
ಸ್ವಚ್ಛಿಗೊಳಿಸಲು ಬೀವೂ 
ಸಹಾಯ ಮಾಡುತ್ತೀರಾ? 
ಗುಡಿಸಿ ಒರೆಸುವ 
ಕಲಸವನ್ನು ಯಾರು 
ಮಾಡುತ್ತಾರೆ? ನಿಮ್ಮ 
ಕಸವನ್ನು ಎಲ್ಲಿ 


ಕಲವು 
ಅಸಾಮಾನ್ಯ 
ಮನೆಗಳು, 
ಅಂತಹ 
ಮನೆಗಳನ್ನು ಎಕ 
ಕಟ್ಟಿಲಾಗುತ್ತದೆ 
ಎನ್ನುವ ಕುರಿತು 
ಒಂದು ಕಥನ 
ಮತ್ತು ಚೌರ್ಚ್‌. 
ವಿವಿಧ ಬಗೆಯ 
ಮನೆಗಳು. 
ಆಶ್ರಯದ ಅಗತ್ಯ, 
ಒಟ್ಟಾಗಿ 
ಬದುಕುವುದರ 
ಅಗತ್ಯ. 


ನಮ್ಮ ಮನೆ, 
ವಿನಿಧ 
ಸಂಸ್ಕೃತಿಗಳಲ್ಲಿ 
ಮನೆಗಳನ್ನು/ 
ಆಶ್ರಯಗಳನ್ನು 
ವಿವಿಧ ರೀತಿಗಳಲ್ಲಿ 
ಅಲಂ೦ಕರಿಸ 
ಲಾಗುತ್ತದೆ. ಸೆಕೆ, 


ವಿವಿಧ ಬಗೆಯ 
ಮನೆಗಳ ಚಿತ್ರಗಳು; 
ಮನೆಯ 
ಮಾದರಿಯನ್ನು 
ತಯಾರಿಸಲು 
ಸುಲಭವಾಗಿ 
ಲಭ್ಯವಿರುವ 
ವಸ್ತುಗಳು. 


ಮನೆಯನ್ನು 
ಅಲಂ೦ಕರಿಸುವುದ 
ಕ್ಕಾಗಿ 


ಬಿಡಿಸುವುದು, 
ಮಾದರಿ 
ತಯಾರಿಸುವುದು 
ಮತ್ತು 
ಕಲಾಕೃತಿಗಳು. 
ಕಲ್ಪಿತ 
ಅಮುಭವಗಳ 
ಸೃಜನಶೀಲ 
ಬರವಣಿಗೆ. 


ನಿಮ್ಮ ಮನೆಯ 
ಚಿತ್ರವನ್ನು ಬಿಡಿಸಿ. 
ಮನೆಗಳ 
ಗೋಡೆಗಳು/ 
ನೆಲಗಳನ್ನು 
ಅಲಂ೦ಕರಿ 
ಸುವುದಕ್ಕ 
ಬಳಸಲಾಗುವ 
ವಿವಿಧ 

ವಿನ್ಯಾಸ ಗಳು, 
ವಿಶಿಷ್ಟ 
ಗುರುತುಗಳನ್ನು 
ಬಿಡಿಸಿ. 


ಎಸೆಯುತ್ತೀರಿ? ಮಳೆಗಾಲ, 
ಬೇಸಿಗೆ ಕಾಲ ಅಥವಾ 
ಚಳಿಗಾಲದಲ್ಲಿ ನಿಮ್ಮ 
ಮನೆಯಲ್ಲಿರಲು 
ನಿಮಗೇನಾದರೂ 
ಸಮಸ್ಯೆಯಾಗುತ್ತದೆಯೆ? 
ಇಳಿಜಾರಿರುವ 
ಛಾವಣಿಯ ಮನೆಗಳನ್ನು 
ನೀವು ನೋಡಿದ್ದೀರಾ? 
ಅವನ್ನು ಏಕ ಇಳಿಜಾರಾಗಿ 
ಮಾಡಲಾಗಿದೆ? 


ಸನ್ನ ಕುಮಿಂಬ ಮತ್ತು 
ಜೊತೆಯಲ್ಲಿರುವ ಇತರ 
ಪಾಣಿಗಳ 

ನಿಮ್ಮೊಂದಿಗೆ ಯಾರೆಲ್ಲ 
ವಾಸಿಸುತ್ತಿದ್ದಾರೆ? 
ನಿಮ್ಮೊಂದಿಗೆ ಯಾವ 
ಪ್ರಾಣಿಗಳು ವಾಸಿಸುತ್ತಿವೆ - 
ನಿಮ್ಮ ಮನೆಯಲ್ಲಿ 
ವಾಸಿಸುತ್ತಿರುವ ಅತಿ 
ದೊಡ್ಡ ಮತ್ತು ಅತಿ ಸಣ್ಣ 
ಪ್ರಾಣಿ ಯಾವುದು? ಅವು 
ಆಹಾರವನ್ನು ಎಲ್ಲಿಂದ 
ಪಡೆದುಕೊಳ್ಳುತ್ತವೆ? 
ನಿಮ್ಮ ಮನೆಯಲ್ಲಿ ಈ 
ಪ್ರಾಣಿಗಳು ಎಲ್ಲಿ 
ವಾಸಿಸುತ್ತವೆ? ಅವುಗಳಲ್ಲಿ 
ಯಾವವು ರಾತಿ ಮಾತ್ರ 
ಕಾಣಿಸಿಕೊಳ್ಳುತ್ತವೆ? 


ಸನ್ನು ಸೆರೆಹೊರೆಯ 
ಸಕಾಶೆ 
ತಯಾರಿಸುವುದು 

ನಿಮ್ಮ ಶಾಲೆ ಎಷ್ಟು 
ದೊಡ್ಡದಿದೆ? ಅದು 
ಯಾವ ತರಹದ ಕಟ್ಟಿಡ? 
ನಿಮ್ಮ ಶಾಲೆ ಮತ್ತು 

ನಿಮ್ಮ ತರಗತಿಯ 


ಚಿತ್ರವನ್ನು ವೀವು 


ಚಳಿ ಮತ್ತು 
ಮಳೆಯಿಂದ 
ಹಾಗೂ 
ಎದುರಾಗುವ 
ಸಮಸ್ಯೆಗಳಿಂದ 
ರಕ್ಷಣೆ ಒದಗಿಸಲು 
ಮನೆಯ ಅಗತ್ಯ 
ಮನೆಗೆಲಸವನ್ನು 
ಹಂಚಿ 

ಕೂಳ್ಳುವ ಅಗತ್ಯ. 
ಕಸ ವಿಸರ್ಜನೆ. 


ಕುಟುಂಬದ 
ಸದಸ್ಯರು; 
ಮುದ್ದಿನ 
ಪ್ರಾಣಿಗಳು ಮತ್ತು 
ಇತರ ಪ್ರಾಣಿಗಳು, 
ಕೀಟಿಗಳುು, 
ದಂಶಕಗಳು 
ಇತ್ಯಾದಿ. ಮುದ್ದಿನ 
ಪ್ರಾಣಿಗಳಿಗೆ ಮತ್ತು 
ಇತರ 

ಪ್ರಾಣಿಗಳಿಗೆ 
ಆಹಾರ. ಕೆಲವು 
ರಾತಿ ಮಾತ್ರ 
ಕಾಣಿಸಿ 
ಕೊಳ್ಳುತ್ತವೆ. 


ಬಳಸಲಾಗುವ 
ವಿನ್ಯಾಸಗಳು, 
ವಿಶಿಷ್ಟ 
ಗುರುತುಗಳ ಸಚಿತ್ರ 
ವಿವರಣೆಗಳು. 


ದಿನನಿತ್ಯದ 
ಬದುಕಿನ 
ಅನುಭವಗಳು. 
ವ್ಯಂಗ್ಯ ಚಿತ್ರಗಳು. 


ಅನುಭವಗಳನ್ನು 
ಮತ್ತು ಜ್ಞಾನವನ್ನು 
ಚರ್ಚಿಸುವುದು 
ಮತ್ತು ಹಂಜಿ 
ಕೂಳ್ಳುವುದು. 
ಕೀಟಿಗಳು, 
ದಂಶಕಗಳು; 
ಮುದ್ದಿನ ಪ್ರಾಣಿಗಳ 
ಮತ್ತು ಇತರ 
ಸಾಕುಪ್ರಾಣಿಗಳ 
ಚಿತ್ರಗಳನ್ನು 
ಬಿಡಿಸುವುದು. 


ದೂರವನ್ನು 
ಅಂದಾಜು 
ಮಾಡುವುದು, 
ಸ್ಥಳಗಳ 
ಇರುವಿಕೆಯನ್ನು 
ಗುರುತು 
ಮಾಡುವುದು 
ಮತ್ತು 
ಮೇಲಿನಿಂದ, 
ಮುಂದಿನಿಂದ 
ಇತ್ಯಾದಿ ವಿವಿಧ 
ದೃಷ್ಟಿ 
ಕೋನಗಳಿಂದ ಚಿತ್ರ 
ಬಿಡಿಸುವುದು/ 
ನಕಾಶೆಯನ್ನು 
ತಯಾರಿಸುವುದು. 
ನಮ್ಮ ಮನೆಯಿಂದ 
ಹತ್ತಿರವಿರುವ 
ಅಂಗಡಿಗೆ 
ಹೋಗುವ 
ದಾರಿಯ 
ನಕಾಶೆಯನ್ನು 
ಬಿಡಿಸುವುದು. 


ನೀರಿನ 


ಬಿಡಿಸಬಹುದೆ?ನಿಮಗೆ 
ನಿಮ್ಮ ನೆರೆಹೊರೆಯ 
ಪರಿಚಯವಿದೆಯೆ? ನಮ್ಮ 
ಮನೆಯಿಂದ ಅಂಜೆ 
ಕಚೇರಿಗೆ ಅಥವಾ ಬಸ್‌ 
ನಿಲ್ಮಾಣಕ್ಕೆ ಹೇಗೆ 
ಹೋಗುವುದು ಎಂದು 
ನಾವು ಯಾರಿಗಾದರೂ 
ಎವಿವರಿಸಬಹುದೆ? 


4. ನೀರು 
ಸನ್ನು 
ನೀರು 
ನೀವಿರುವ ಸ್ಥಳದಲ್ಲಿ 
ಪ್ರಮುಖವಾಗಿರುವ 
ನೀರಿನ ಮೂಲಗಳಾವುವು? 
ಯಾರು ನೀರನ್ನು 
ತರುತ್ತಾರೆ ಮತ್ತು ಎಷ್ಟು 
ದೂರದಿಂದ? ಬಿಮ್ಮ 
ಪ್ರದೇಶದಲ್ಲಿರುವ 
ಎಲ್ಲರೂ ಒಂದೇ 
ಮೂಲದಿಂದ ನೀರನ್ನು 
ಪಡೆಯುತಾರೆಯೆ? ನೀವು 
ನೀರು 
ತೆಗೆದುಕೊಳ್ಳತ್ತಿರುವು 
ಸ್ಥಳದಿಂದ ನೀರನ್ನು 
ತೆಗೆದುಕೂಂಡು 
ಹೋಗಲು ಕಲವರಿಗೆ 
ಬಿಡುವುದಿಲ್ಲವೆ? ನೀವು 
ಎಲ್ಲಿಂದ ನೀರನ್ನು 
ಪಡೆಯುತ್ತೀರಿ? ಅದು 
ಕುಡಿಯಲು ಸಾಕಷ್ಟು 
ಸ್ವಚ್ಛ್‌ವಾಗಿದೆಯೆ? 


ಕುಟೆಂಬಕ್ಟೆ 


ಪಾಣಿಗಳ 
ಸಸ್ಯಗಳಿಗೆ 
ಅಗತ್ಯವಿದೆಯೆ? 


ಮತ್ತು 
ಖೇರಿಸ 


ನೆರೆಹೊರೆಯ 
ನಕಾಶೆಯನ್ನು 
ತಯಾರಿಸುವುದು 
ಮತ್ತು 
ಜಿತಿಸುವುದು. 
ದಿಶಾಪ್ರಜ್ಞೆ 


ನೀರಿನ ಸ್ಥಳೀಯ 
ಮೂಲಗಳು; 
ನೀರಿನ 
ಉಪಯುಕತೆ; 
ಲಿಂಗಾಧಾರಿತ 
ಪಾತ್ರಗಳು; 
ದೂರದ 
ಅಂದಾಜುಗಳು; 
ಸಾಮಾಜಿಕ 
ಬೇದಭಾವ; 
ಕುಡಿಯಲು 


ಸ್ವಚ್ಛವಾದ ನೀರು. 


ಶಾಲೆಯ ವಿವಿಧ 
ಬಾಗಗಳ ಸಮಿೀಕ್ಸೆ, 
ನೆರೆಹೊರೆಯ 
ಸಮೀ್ಸೆ. 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭದ, 
ಸ್ಥಳೀಯ ಜ್ಞಾನ. 


ಮೂಲಗಳನ್ನು 
ಪಟ್ಟಿ 
ಮಾಡುವುದು. 
ಹಿರಿಯರು ಮತ್ತು 
ಇತರ ಜನರನ್ನು 
ಪ್ರಶ್ನೆಗಳನ್ನು 
ಕೇಳುವ ಮೂಲಕ 
ಪರಿ 
ಶೋಧಿಸುವುದು. 
ಚರ್ಚಿ 
ಮಾಡುವುದು. 


ಓದುವುದು, 

ಚರ್ಚಿ 
ಮಾಡುವುದು; 
ಚೆನ್ನಾಗಿ 
ನೀರುಣಿಸಿದ ಮತ್ತು 
ಸೊರಗುತ್ತಿರುವ 
ಸಸ್ಯದ ಹೋಲಿಕೆ. 


ನೀರಿನ 
ಉಳಿತಾಯದ 
ಸಂದೇಶವಿರುವ 
ಭಿತ್ತಿಚಿತ್ರ 
ತಯಾರಿಸುವ/ 


ಸಸ್ಯಗಳಿಗೆ ತ 
ಪ್ರಾಣಿಗಳಿಗೆ ನೀರು 
ಸಿಗದಿದ್ದಲ್ಲಿ ಏನಾಗುತ್ತದೆ - 
ಪ್ರಾಣಿಗಳು ಮತ್ತು 
ಸಸ್ಯಗಳಿಗೆ 

ನೀರಡಿಕ್‌ಯಾಗಿದೆ ಎಂದು 


ನಿಮಗೆ ಹೇಗೆ 
ತಿಳಿಯುತ್ತದೆ? ಎಲ್ಲು 
ಪ್ರಾಣಿಗಳು/ಸಸ್ಯಗಳಿಗೆ 


ಒಂದೇ ಪ್ರಮಾಣದ ನೀರು 
ಬೇಕಾಗುತ್ತದೆಯೆ? ಯಾವ 
ಪ್ರಾಣಿಗಳು/ಸಸ್ಯಗಳಿಗೆ 
ಅತ್ಯಂತ ಕಡಮೆ ವೀರಿನ 
ಅಗತ್ಯವಿದೆ? 


ನೀರಿನ ಕೊರತೆ 
ಯಾವಾಗ ನೀರನ್ನು 
ಪಡೆಯುವುದು 
ಕಷ್ಟವಾಗುತ್ತದೆ? 
ನೀವಿರುವ ಪ್ರದೇಶದಲ್ಲಿ 
ನೀರಿಗಾಗಿ ಯಾವಾಗಲೂ 
ಪರದಾಡುತ್ತಿರುವ 
ಜನರಿದ್ದಾರೆಯೆ? ನಮಗೆ 
ನೀರೇ ಇಲ್ಲದಿದ್ದರೆ 
ಏನಾಗಬಹುದು? 
ನೀರನ್ನು ಪೋಲು 
ಮಾಡುತ್ತಿರುವುದುನ್ನು 
ನೀವು ನೋಡಿದ್ದೀರಾ - 
ಹೇಗೆ? ಅದನ್ನು ನಾವು 
ಹೇಗೆ ತಪ್ಪಿಸಬಹುದು? 
ನೀವು ನೀರನ್ನು 
ಪುನರ್ಬಳಕ 
ಮಾಡುತ್ತೀರಾ? 


ಸಮ್ಮ 
ನೀರು 
ನಿಮ್ಮ ಯಾವ ದೈನಂದಿನ 
ಚಟುವಟಿಕೆಗಳಲ್ಲಿ ನೀರು 
ಬಳಸಲ್ಪಡುತ್ತದೆ? 
ಮನೆಯೊಳಗೆ ಬರುವ 
ಮುನ್ನ ನೀವು ಮತ್ತು 
ನಿಮಗೆ ಗೊತ್ತಿರುವ 


ಬದುಕಿನಲ್ಲಿ 


ಸಸ್ಯಗಳು ಮತ್ತು 
ಪ್ರಾಣಿಗಳಿಗೆ ನೀರು. 


ನೀರಿನ ಕೊರತೆ, 
ಪೋಲು 
ಮಾಡುವಿಕೆ 
ಮತ್ತು 
ಪುನರ್ಬಳಕೆ, 
ನೀರು ಸಂಗ್ರಹಣೆ. 


ಗ್ರಂಥಾಲಯ 
ಸಂಪನ್ಮೂಲ - 
ಚಿತ್ರಗಳೊಂದಿಗೆ 
ಒಂಟೆ, ಕಾಕ್ಸಸ್‌ 
ಬಗ್ಗೆ ಸಂಕ್ಷಿಪ್ತ 
ಮಾಯಿತಿ. 


ನೀರಿನ 
ಕೂರತೆಯ/ವೀರು 
ಪೋಲಾಗುತ್ತಿರುವ 
ಬಗ್ಗೆ ವೃತ್ತ 
ಪತ್ರಿಕೆಯ 
ತುಣುಕುಗಳು. 


ಬರೆಯುವ 
ಚಟುವಟಿಕೆ 
ಇವುಗಳನ್ನು 
ಗುಂಪಿನಲ್ಲಿ 
ಮಾಡುವುದು. 


ನೀರನ್ನು 
ಉಪಯೋಗಿಸುವ 
ವಿವಿಧ 
ಚಟುವಟಿಕೆಗಳನ್ನು 
ಅಭಿನಯಿ 
ಸುವುದು/ 
ಮಳೆಗಾಲದ 
ಒಂದು ದಿನ, 
ನೀರನ್ನು 
ಉಪಯೋಗಿಸುವ 
ಚಟುವಟಿಕೆಗಳನ್ನು 
ಪಟ್ಟೆ 
ಮಾಡುವುದು, 
ತರಗತಿಯಲ್ಲಿ 
ಒಟ್ಟಾಗಿ 
ಮಳೆ/ನದಿ/ನಬೀರಿನ 
ಹಾಡಗಳನ್ನು 
ಹಾಡುವುದು / 
ಕವನಗಳನ್ನು 
ಓದುವುದು. 


ವಿವಿಧ ಪಾತ್ರೆಗಳ 
ಚಿತ್ರಗಳನ್ನು 
ಬಿಡಿಸುವುದು. 
ಅಳತೆ ಮಾಡುವ 
ಚಟುವಟಿಕೆಗಳು; 
ಪುಮಾಣವನ್ನು 
ಕಾಪಾಡುವುದನ್ನು 
ಅರ್ಥಮಾಡಿ 
ಕೊಳ್ಳಲು 
ನೆರವಾಗಲೆಂದು 
ಪ್ರಾತ್ಯಕ್ಲಿಕೆ. ವಿವಿಧ 
ಪಾತ್ರೆಗಳನ್ನು 
ಸ್ಪರ್ಶಿಸುವುದು 


ಇತರರು ಕೈ ಕಾಲು 
ತೊಳೆಯುತ್ತೀರಾ? ನಿಮ್ಮ 
ಪ್ರಕಾರ ಇದನ್ನು ಏಕೆ 
ಮಾಡುತ್ತಾರೆ? 
ಮಳೆಗಾಲದ ಒಂದು 
ದಿನವನ್ನು 
ಐವವರಿಸಬಲ್ಲಿರಾ. ಪಕ್ತಿ, 
ಪ್ರಾಣಿ, ಸಸ್ಯ ಮತ್ತು ನಿಮ್ಮ 
ಬಗ್ಗೆ ವಿವರಗಳೊಂದಿಗೆ. 


ನೀರಿನ ಶೇಖರಣೆ 

ನೀವು ನಿಮ್ಮ ಮನೆಯಲ್ಲಿ 
ನೀರನ್ನು ಹೇಗೆ 
ಶೇಖರಿಸುತ್ತೀರಿ? ನೀವು 
ಮಳೆನೀರನ್ನು 
ಸಂಗ್ರಹಿಸುತ್ತೀರಾ - ಹೇಗೆ? 
ಪ್ರತಿದಿನ ನೀವು ಎಷ್ಟು 
ನೀರನ್ನು 
ಶೇಖರಿಸುತ್ತೀರಾ? 
ಕುಡಿಯಲು ಮತ್ತು ಸ್ನಾನ 
ಮಾಡಲು ಎಷ್ಟು 
ಪ್ರಮಾಣದ ನೀರನ್ನು 
ಬಳಕೆ ಮಾಡುತ್ತೀರಾ? 
ಕಹುಡಿಯಲು/ 
ತೊಳೆಯಲು/ಅಥವಾ 
ಪ್ರಾಣಿಗಳಿಗೆ ನೀರನ್ನು 
ಶೇಖರಿಸಿಡಲು ಯಾವ 
ರೀತಿಯ ಪಾತ್ರೆಗಳನ್ನು 
ಬಳಸುತ್ತೀರಾ? ಅವು 
ಯಾವುದರಿಂದ 
ಮಾಡಲಮವ್ಬಟ್ಟೆವೆ? ಒಂದು 
ದೊಡ್ಡ ಮತ್ತು ಚಿಕ್ಕ 
ಪಾತ್ರೆಯಲ್ಲಿ ನೀರಿನ 
ಮಟ್ಟಿ ಒಂದೇ ಇದ್ದರೆ 
ಅವುಗಳ ವೀರಿನ ಪ್ರಮಾಣ 
ಸಮನಾಗಿದೆ ಎಂದು 
ಅರ್ಥವೆ? 


ವಿಭಿನ್ನ 
ಚಟುವಟಿಕೆಗಳಲ್ಲಿ 
ನೀರಿನ ಬಳಕೆ; 
ನೀರು, ಮಳೆ 
ನದಿಗಳ ಬಗ್ಗೆ 
ಸಾಂಸ್ಕೃತಿಕ 
ಅಭಿವ್ಯಕ್ತಿಗಳು; 
ಮಳೆ ಮತ್ತು 
ಅದಕ್ಕೆ ಪ್ರಾಣಿ, 
ಸಸ್ಯಗಳ 
ಪ್ರತಿಕ್ರಿಯೆ ಬಗ್ಗೆ 
ಅವಲೋಕನಗಳು. 


ಬಕೆಟ್‌, ಮಡಕೆ 
ಇತ್ಯಾದಿಗಳಂತಹ 
ಪ್ರಾಮಾಣಿತ 
ವಲ್ಲದ ಘಟಕ 
ಅಳತೆಗಳ 
ಮೂಲಕ ನೀರಿನ 
ಪುಮಾಣವನ್ನು 
ಅಳೆಯುವುದು. 
ವಿವಿಧ 
ಮನೆಬಳಕ್‌ಯ 
ಚಟಿವಟಿಕೆಗಳಿಗೆ 
ಉಪಯೋಗಿಸುವ 
ನೀರಿನ 
ಪ್ರಮಾಣದ 
ಅಂದಾಜು; 
ಎಚ್ಚರಿಕೆಯಿಂದ 
ನೀರನ್ನು 
ಬಳಸುವುದು. 
ವಿನಿಧ 
ಉದ್ದೇಶಗಳಿಗಾಗಿ 


ಗ್ರಂಥಾಲಯ 
ಸಂಪನ್ನೂಲಗಳು, 
ದೈನಂದಿನ 
ಬದುಕಿಗೆ 
ಸಂಬಂಧಿಸಿದಂತೆ 
ಅವಲೋಕನಗಳು. 
ನೀರು/ ನದಿ/ ಮಳೆ, 
ಬಗ್ಗೆ ಹಾಡುಗಳು? 


ಮಗುವಿನ 
ದಿನನಿತ್ಯ ಬದುಕಿನ 
ಅನುಭವ, ವಿವಿಧ 
ಆಕಾರ/ಗಾತ್ರ/ 
ಕಚ್ಚಾ ವಸ್ತುಗಳ 
ಬಾಟಿಲಿಗಳ್ಳು; 
ಪಂಚತಂತ್ರ ಕತೆ. 


ಮತ್ತು ಅವುಗಳಿಗೆ 
ಬಲಸಲಾದ ಕಚ್ವಾ 
ವಸ್ತುವಿನ ಬಗ್ಗೆ 
ಚರ್ಟ: 


ಓದುವುದು ಮತ್ತು 
ಚರ್ಚ್‌, ಒಂದು 
ಹಳ್ಳಿ / 
ಸಮುದ/ಕಾಡು/ 
ಪರ್ವತ ದೃಶ್ಯದ 
ಚಿತ್ರವನ್ನು 
ಬಿಡಿಸುವುದು. 


5. ಪ್ರಯಾಣ 

ವಿವಿಧ ಪ್ರದೇಶಗಳಿಗೆ 
ಹೋಗುವುದು 

ನಿಮ್ಮ ಕುಟಿಂಬವು 
ಬೇರೊಂದು ಸ್ಥಳಕ್ಕೆ 
ಒಟ್ಟಾಗಿ ಪ್ರಯಾಣ 
ಮಾಡಿದೆಯೆ? ಎಲ್ಲಿಗೆ 
ಮತ್ತು ಯಾತಕ್ಕಾಗಿ? 
ನೀವು ಹೇಗೆ ಹೋದಿರಿ? 
ಅದು ಎಷ್ಟು ಸಮಯ 
ತೆಗೆದುಕೊಂಡಿತು? ನಿಮ್ಮ 
ಅಜ್ಜಲಅಜ್ಜಿಯರು (ಅಥವಾ 
ಇತರ ಹಿರಿಯರು) 
ಚಿಕ್ಕವರಿದ್ದಾಗ ಎಷ್ಟು 
ದೂರ ಪ್ರಯಾಣ 
ಮಾಡಿದ್ದರು? ಆಗಿನ 
ಕಾಲದಲ್ಲಿ ಜನರು ಹೇಗೆ 
ಪ್ರಯಾಣ 
ಮಾಡುತ್ತಿದ್ದರು? ಈಗ 
ಜನರು ಮರುಭೂಮಿ. 
ಗುಡ್ಡಗಾಡು, ಸಮುದ್ರ 
ಇತ್ಯಾದಿಗಳಲ್ಲಿ ಹೇಗೆ 
ಪ್ರಯಾಣಿಸುತ್ತಾರೆ? 


ಪ್ರಯಾಣದ ವಿಧಗಳ 
ನಾವು ಶಾಲೆಗೆ ಹೇಗೆ 
ಹೋಗುತ್ತೇವೆ? ನಾವು 
ಇತರ ಸ್ಥಳಗಳಿಗೆ ಹೇಗೆ 
ಹೋಗುತ್ತೇವೆ? ನಾವು 
ಎಷ್ಟು ವಿಬಿನ್ನ 
ವಿಧಾನಗಳಲ್ಲಿ ಪ್ರಯಾಣ 
ಮಾಡಿದ್ದೇವೆ? ನಮಗೆ 


ನೀರನ್ನು 
ಶೇಖರಿಸಲು 
ಉಪಯೋಗಿಸುವ 
ವಿಭಿನ್ನ ಆಕಾರದ 
ಮತ್ತು ಕಚ್ಚಾ 
ವಸ್ತುಗಳಿಂದ 
ತಾಯಾರಿಸಲ್ಪಟ್ಟಿ 
ಪಾತ್ರೆಗಳು; 
ಪುಮಾಣವನ್ನು 
ಕಾಪಾಡುವ 
ಪರಿಕಲ್ಪನಾತ್ಮಕ 
ಬೆಳವಣಿಗೆ. 


ಪ್ರಯಾಣದ 
ಅಗತ್ಯ, ಇರುವ 
ಪ್ರದೇಶದಲ್ಲಿ 
ಮತ್ತು 
ಪ್ರದೇಶದಾಚಜೆ 
ಪ್ರಯಾಣ 
ಮಾಡುವುದು; 
ಕಾಡು, ಹಳ್ಳಿ, 
ನಗರ ಇತ್ಯಾದಿ 
ವಿನಿಧ 
ಸಾಮಾಜಿಕ 
ಸ್ಥಳಗಳಿಗೆ ಪ್ರವಾಸ 
ಹೋಗುವುದು; 
ವಲಸೆ ಹೋಗಲು, 
ಪ್ರೇಕ್ಷಣೀಯ 
ಸ್ಥಳಗಳನ್ನು 
ನೋಡಲು, 
ಕುಟಿಂಬದ 
ಸಮಾರಂಭಗಳು 
ಕಾರಣಗಳಿಗೆ 
ಪ್ರಯಾಣ 
ಮಾಡುವುದು. 


ನದಿ, ಪರ್ಮ್ಪತ 
ಇತ್ಯಾದಿಯ 
ಉದ್ಮಕ್ಕೂ 
ಪಯಣಿಸಿದ 
ಒಂದು ಕಥೆ 


ಸಾರಿಗೆಯ ವಿವಿಧ 
ವಿಧಗಳ 
ಚಿತ್ರಗಳನ್ನು 
ಸಂಗ್ರಹಿಸಿ; 
ಅವುಗಳನ್ನು 
ವಿವಿಧ ಸಾರಿಗೆ 
ವಿಧಗಳಾಗಿ 
ವರ್ಗೀಕರಿಸಿ; ರೈಲು 
ಪಯಾಣ/ರೈಲ್ವೆ 
ನಿಲ್ಮಾಣವನ್ನು 
ಅಭಿನಯಿಸಿ. 
ಸಾಮಾನು 
ತುಂಬುವುದು, 
ತೂಕ 
ಮಾಡುವುದು, 
ರೈಲುಗಳನ್ನು 
ತೊಳೆಯುವುದು, 
ಸೂಚನೆಗಳನ್ನು 
ಕೊಡುವುದು, ಟೇ 
ಮಾರುವುದು, 
ಹಳಿಯನ್ನು 
ದಾಟಿವುದು 
ಚಟುವಟಿಕೆಗಳನ್ನು 
ಗಮನಿಸುವುದು. 


ಮೂಕರಾಗಿ 
ನಟಿಸುವ ಮೂಲಕ 
ಪದಬಂಧ 
ಸಮಸ್ಯೆಯ ಆಟ, 
ಮಾತನಾಡದೆ 
ಇರುವ 
ಸನ್ನಿವೇಶಗಳನ್ನು 
ಅಭಿನಯಿಸುವುದು, 
ಸಂಕೇತ 
ಬಾಷೆಯನ್ನು 
ಕಲಿಯುವುದು, 


ಪ್ರಯಾಣದ ಎಷ್ಟು 
ವಿಧಗಳು ಗೊತ್ತಿವೆ? ನೀವು 
ರೈಲ್ಟೇ ನಿಲ್ದಾಣಕ್ಕೆ 
ಹೋಗಿದ್ದೀರಾ? ನೀವು 
ಅಲ್ಲಿ ಏನೆಲ್ಲಾ 
ನೋಡುತ್ತೀರಾ? 
ನಿಲ್ದಾಣದಲ್ಲಿ ಮತ್ತು 
ರೈಲಿನಲ್ಲಿ ಕೆಲಸ 
ಮಾಡುವವರೆಲ್ಲರು 
ಯಾರು? ಜನರು ಹಿಂದೆ 
ಹೇಗೆ 
ಪ್ರಯಾಣಿಸುತ್ತಿದ್ದರು? 


ಸುಡಿಯದೆ 
ಮಾತನಾಡುವುದು 
ನಾನು ಮಾತನಾಡವದಿದ್ದರೆ 
ನಾನು ಏನು ಹೇಳ ಬೇಕೂ 
ಅದನ್ನು ಜನರಿಗೆ 
ಹೇಳುವುದು ಹೇಗೆ? 


ಪತ್ರಗಳನ್ನು ಅಂಚಿಗೆ 
ಹಾಕುವುದು 

ನಾನು ಪತ್ರವನ್ನು 
ಅಂಚಿಗೆ ಹಾಕಿದಾಗ 
ಏನಾಗುತ್ತದೆ? ಅದು ನನ್ನ 
ಸ್ನೇಹಿತನಿಗೆ ಹೇಗೆ 
ತಲುಪುತ್ತದೆ? ಅದನ್ನು 
ಸಾಧ್ಯವಾಗಿಸಲು ಸಹಾಯ 


ಸಾರಿಗೆಯ ವಿವಿಧ 
ವಿಧಾನಗಳು; 
ಹತ್ತಿರದ, ದೂರದ, 
ಪ್ರಯಾಣದ 
ಹೊಸ 
ವಿಧಾನಗಳು. 
ಠೈಲ್ಲೆಯಲ 
ನಿಲ್ಮಾಣಗಳಲ್ಲಿ 
ಕಲಸ ಮಾಡುವ 
ವಿವಿಧ ವಿಧದ 
ಕಲಸಗಾರರು. 


ಮಾತನಾಡದೆ 
ಮಾಡುವ 
ಸಂವಾದ, ಸ೦ಕೇತ 
ಭಾಷೆ, ನೃತ್ಯ 
ಮುದ್ರೆಗಳ ಬಳಕ. 


ಸಾರಿಗೆ ವಿಧಾನಗಳ 
ಚಿತುಗಳು; 


ಸಂಕೇತ ಭಾಷೆ, 
ನೃತ್ಯದ 
ಮುದ್ರೆಗಳ. 


ಮುದ್ರೆಗಳನ್ನು 
ಅಭ್ಯಾಸ 
ಮಾಡುವುದು. 


ಸ್ಥಳೀಯ ಅಂಚೆ 
ಕಚೇರಿಗೆ 
ಹೋಗುವುದು, 
ವಿಂಗಡಣೆ, 
ಸಾ೦ಪ್‌ 
ಮಾಡುವುದು, 
ತೂಕ 
ಮಾಡುವುದು 
ಇತ್ಯಾದಿಗಳ 
ವೀಠ್ಹಣೆ. 


ಆವೆಮಣ್ಣಿನ 
ಮಡಕೆಗಳನ್ನು 
ಮಾಡುವುದು; 
ದಂಡು 
ಪಟ್ಟೆಗಳನ್ನು 
ಬಳಸಿಕೊಂಡು 
ಕೂಡ; ವಿವಿಧ 
ವಿಧಗಳ ಆವೆಮಣ್ಣಿ 
ನೊಂದಿಗೆ; 
ಬಿಸಿಲಿನಲ್ಲಿ 
ಒಣಗಿಸುವುದು; 
ಇವನ್ನು ಹೇಗೆ 
ಸುಡುತಾರೆ/ 
ಕುಲುಮೆಗಳಲ್ಲಿ 
ಹೇಗೆ 
ಬೇಯಿಸುತ್ತಾರೆ 


ಮಾಡುವವರು ಯಾರು? 
ಸಂದೇಶವನ್ನು 
ಕಳುಹಿಸಲು ಬೇರೆ 
ಮಾರ್ಗಗಳಿವೆಯೆ? ಹಿಂದೆ 
ಪತ್ರಗಳನ್ನು ಹೇಗೆ 
ಕಳುಹಿಸಲಾಗುತ್ತಿತ್ತು? 


6.ನಾವು ಸೃಷ್ಟಿಸುವ 
ಮತು, ಮಾಡುವ 
ಸಂಗತಿಗಳು 
ಕುಂಬಾರಿಕೆ 
ನಾವು ನಮ್ಮ ಸುತ್ತಮುತ್ತ 
ಯಾವತರಹದ ಮಣ್ಣಿನ 
ಮಡಕೆಗಳನ್ನು 
ನೋಡುತ್ತೇವೆ? 
ಧಾನ್ಯಗಳನ್ನು 
ಶೇಖರಿಸಿಡಲು ಯಾವ 
ತರಹದ ಪಾತ್ರೆಗಳನ್ನು 
ಉಪಯೋಗಿಸಲಾಗುತ್ತದೆ? 
ಬಹಳ ಹಿಂದೆ 
ಕುಂಬಾರರು ಬಳಸುವ 
ಚಕ್ರುವಿಲ್ಲದಿದ್ದಾಗ ಜನರು 
ಯಾವ ತರಹದ 
ಪಾತ್ರೆಗಳನ್ನು 
ಆವೆಮಣ್ಣಿನ 
ದಂಡುಪಟ್ಟೆಗಳ 
ಮೂಲಕ ಮಾಡುತ್ತಿದ್ದರು? 
ಅಂತಹ ಮಡಕಗಳನ್ನು 
ನೀವು ಮಾಡಿ ಬಿಸಿಲಿನಲ್ಲಿ 
ಒಣಗಿಸಲು ಆಗುತ್ತದೆಯೆ - 
ನಿಮ್ಮ ಪ್ರಕಾರ ಅವು 
ಎಷ್ಟು ಕಾಲ 
ಬಾಳಬಹುದು? 
ಕುಂಬಾರನು ಅವುಗಳನ್ನು 
ಹೇಗೆ ಬೇಯಿಸುತ್ತಾನೆ? 


ಸಂವಹನದ 
ಒಂದು 
ಸಾಧನವಾಗಿ ಪತ, 
ಅಂಚೆ ಕಚೇರಿಯ 
ಕಲಸ ಮತ್ತು 
ಅದರಲ್ಲಿ ತೊಡಗಿ 
ಕೂಂಡಿರುವ 
ಜನರು; 
ಸಂವಹನದ 
ವಿವಿಧ 
ವಿಧಾನಗಳು, 
ಕಾಲದೊಂದಿಗೆ 
ಬದಲಾವಣೆ. 


ಮೂಲಭೂತ 
ಅಗತ್ಯಗಳಿಗಾಗಿ 
ಮನುಷ್ಯರು 
ಹಲವು 
ವಸ್ತುಗಳನ್ನು 
ಮಾಡುತಾರೆ; 
ಅದಕ್ಕ ನೈಸರ್ಗಿಕ 
ಸಂಪನ್ಮೂಲಗಳು, 
ಸೃಜನಶೀಲತೆ 
ಬೇಕಾಗುತ್ತದೆ; 
ನಾವು ಬದುಕುವ 
ರೀತಿಯನ್ನು ಅವು 
ಬದಲಿಸಿವೆ. 
ಹು೦ಂಬಾರನ 
ಚಕ್ರುವಿಲ್ಲದ 
ಕಾಲದಲ್ಲಿ ಬಹಳ 
ಹಿ೦ದೆ ಶೇಖರಣೆ 
ಮಾಡಲು ಎಂತಹ 
ಮಡಕೆಗಳನ್ನು 
ಮಾಡಿರಬಹುದು 


ಸ್ಥಳೀಯ ಅಂಚೆ 
ಕಚೇರಿ, 
ಅಂತರ್ದೇಶೀಯ, 
ಅಂಚೆ ಕಾರ್ಡು, 
ಶುಭಾಶಯ 
ಕಾರ್ಡುಗಳು, 
ಇತ್ಯಾದಿ ವಿವಿಧ 
ಮಾದರಿಯ 
ಪತ್ರಗಳು. ಅಂಚೆ 
ಕಚೇರಿಯ 
ಕಲಸಗಾರ 
ರೊಂದಿಗೆ ಚರ್ಚೆ. 


ಪ್ರಾಚೀನ 
ಕಾಲದಲ್ಲಿ 
ಆವೆಮಣ್ಣಿನ 
ದಂಡುಪಟ್ಟೆಗಳ 
ಮೂಲಕ ಮಾಡಿದ 
ಮಡಕ ಮತ್ತು 
ಇತರ ಪಾತ್ರೆಗಳ 
ಕಥನ ಮತ್ತು 
ಸಚಿತ್ರ 
ವಿವರಣೆಗಳು 
(ಉದಾ:ಏಕಲಹ್ಯ 
ಅವರ ಸಾಮಾಜಿಕ 
ಅಧ್ಯಯನಗಳ 
ಪುಸ್ತಕ. 


ಎಂದು 
ತಿಳಿದುಕೊಳ್ಳಲು 
ಕುಂಬಾರರು 
ಅಥವಾ ಇಟ್ಟಿಗೆ 
ಮಾಡುವವರ 
ಹತ್ತಿರ 
ಮಾತನಾಡುವುದು. 
ಆವೆಮಣ್ಣಿನಿಂದ 
ವಿವಿಧ ಒಡವೆ 
ಇತ್ಯಾದಿಗಳನ್ನು 
ಮಾಡುವುದು. 


ವಿಭಿನ್ನ ಜನರು 
ಏನು ಮಾಡುತ್ತಾರೆ 
ಐಂಬುದನ್ನುಅನು 
ಕರಿಸಲು ಮತ್ತು 
ತಮ್ಮದೇ ಆದ 
ಹೊಸ 
ವಿನ್ಯಾಸಗಳನ್ನು 
ಸೃಷ್ಟಿಸಿಕೊಳ್ಳಲು 
ವಿವಿಧ ಶೈಲಿಗಳಲ್ಲಿ 
ದುಪ್ಪಟ್ಟಾ ಅಥವಾ 
ಉದ್ದನೆಯ 
ಬಟ್ಟೆಯೊಂದನ್ನು 
ಧರಿಸಿಕೊಳ್ಳುವ / 
ಉಡುವ 
ಚಟುವಟಿಕೆ. 
ಬಣ್ಣಗಳನ್ನು 
ಬೆರೆಸುವುದು ಮತ್ತು 
ಬಣ್ಣಗಳೊಂದಿಗೆ 
ಆಟಿ ಆಡುವುದು; 
ಬಟ್ಟೆಗಳಿಗೆ ಬಣ್ಣ 
ಹಾಕಲು 
ಬಣ್ಣವನ್ನು 
ಬಳಸುವುದು; 
ಆಲೂಗೆಡ್ಡೆ 
ಅಥವಾ 
ಬೆಂಡೆಕಾಯಿಗಳ 


ಜವಳಿಗಳ 

ಹೊಲಿಯದೆ ಎಷ್ಟು 
ವಿವಿಧ ರೀತಿಗಳಲ್ಲಿ ಒಂದು 
ಉದ್ದನೆಯ ಬಟ್ಟೆಯನ್ನು 
ಧರಿಸಬಹುದು? ದೇಶದ 
ವಿಬಿನ್ನ ಬಾಗದಲ್ಲಿ ನೀವು 
ನೋಡಿರುವಂತೆ ಜನರು 
ಧರಿಸುವ ಸೀರೆ ಮತ್ತು 
ಲುಂಗಿಯ ವಿಧಗಳೆಷ್ಟು? 
ನಮಗೆ ಎಷ್ಟು ತರಹದ 
ಬಣಗಳು ಗೊತ್ತಿವೆ - 
ಎಷ್ಟು ಹೊಸ 
ಬಣ್ಣಗಳನ್ನು ನಾವು 
ಸೃಷ್ಟಿಸಬಹುದು? 
ಮಾಸದ ಬಣ್ಣಗಳಾವುವು 
ಮತ್ತು ಬಣ್ಣಗಳು 
ಹೋದಾಗ ನಾವು 
ಎದುರಿಸುವ 
ಸಮಸ್ಯೆಗಳೇನು? ನಮ್ಮದೇ 
ಆದ ತರಕಾರಿ ಪಡಿಲಅಚ್ಚು 
ಮುದ್ರಣಗಳನ್ನು ಹೇಗೆ 
ಮಾಡುತ್ತೇವೆ ಮತ್ತು ಟೈ- 
ಡೈ (ಬಣ್ಣ ಹಾಕುವುದು 
ಮತ್ತು! ಬಣ್ಣ ತಾಕದಂತೆ 
ಕಟ್ಟುವುದು) 
ವಿಧಾನವನ್ನು 
ಬಳಸುತ್ತೇವೆ. 


1. ಕುಟುಂಬ ಮತ್ತು 
ಸ್ನೇಹಿತರು 
1. 1ಸಂಬಂಧಗಳು 
ಒಂದು ಮಗುವಾಗಿ 


ಎನ್ನುವುದರ 
ಕಲ್ಪನೆ. 
ಆವೆಮಣ್ಣಿನಿಂದ 
ಅಂತಹ 
ಮಡಕಗಳನ್ನು 
ಮಾಡುವ, 
ಅನುಭವ; 
ಒಣಗಿಸುವ, ಮತ್ತು 
ಅವನ್ನು 
ಸದೃಢಗೊಳಿಸಲು 
ಬೇಯಿಸಬೇಕಾದ 
ಅಗತ್ಯ. 


ಹೊಲಿಯದ 
ಬಟ್ಟೆಗಳೂ 
ಸೇರಿದಂತೆ ನಾವು 
ಧರಿಸುವ 
ಬಟ್ಟೆಗಳಲ್ಲಿರುವ 
ಜವಳಿಯಲ್ಲಿ 
ಬಣ್ಣ ಮತ್ತು 
ವಿನ್ಯಾಸಗಳನ್ನು 
ಬಳಸಲಾಗುತದೆ; 
ಸೃಜನಶೀಲತೆಗೆ 
ಅವಕಾಶ; 
ತರಕಾರಿಜನ್ಯ 
ಬಣ್ಣಗಳು. 


ಉಡುಗೆಗೆಳ ವಿವಿಧ 
ಶೈಲಿಗಳ ಕಲ್ಪನೆ; 
ಹೊಲಿಯದ 
ಸಾಂಪ್ರದಾಯಿಕ 
ಉಡುಗೆಗಳು ಮತ್ತು 
ಅದನ್ನು ಉಡುವ 
ವಿವಿಧ ಶೈಲಿಗಳು. 


ಬಣ್ಣಗಳನ್ನು 
ಬೆರೆಸಿ ಹೊಸ 
ಬಣ್ಣಗಳನ್ನು 
ಮಾಡುವ ಬಗ್ಗೆ 
ಒಂದು ಕಲ್ಪನೆ; 
ಮಾಸದ ಬಣ್ಣಗಳು 
ಮತ್ತು ಬಣ್ಣ 
ಹೋಗುವುದು; 
ಟೈ- ಡೈ ವಿಧಾನ; 
ಪಡಿಅಚ್ಚು 
ಮುದ್ರಣ ಮತ್ತು 
ತರಕಾರಿಗಳನ್ನು 
ಉಪಯೋಗಿಸಿ 
ನಮ್ಮದೆ 
ಪಡಿಅಚ್ಚಿಗಳನ್ನು 
ಮಾಡುವುದು. 
ಪಡಿಅಚ್ಚುಗಳ 
ಮತ್ತು ಬಣ್ಣಗಳ 
ನಮೂನೆಗಳು. 


ಅಚ್ಚನ್ನು ಮಾಡಿ 
ಅದನ್ನು ಕಾಗದದ 
ಮೇಲೆ 
ಮುದ್ರಿಸುವುದು. 


ತಾಯಿಯನ್ನು 
ಅವರ ಬಾಲ್ಯದ 
ಬಗ್ಗೆ ಪ್ರಶ್ನಿಸುವುದು. 


ಕತೆ ಹೇಳುವುದು 
ಮತ್ತು ಚರ್ಚ್‌. 


ಕುಟಿಂಬದ 
ಮೌಲ್ಯಗಳು, 
ಕುಟಿಂಬದೊಳಗಿನ 
ಅಬ್ಯಾಸಗಳ ಬಗ್ಗೆ 
ಚರ್ಚಿ; 


ಬಿಮ್ಮೆ ತಾಯಿ 

ನಿಮ್ಮ ತಾಯಿಯು ಬಿಮ್ಮ 
ವಯಸ್ಸಿನವರಾಗಿದ್ದಾಗ 
ಅವರು ಯಾವ 
ಸಂಬಂಧಿಕರ 
ಜೊತೆಯಲ್ಲಿ ಇದ್ದರು? 


ತಿಶುಗೇ೫ಿ ಎಲ್ಲಿಂದ 
ಬರುತ್ತವೆ? 

ನೀವು ಒಂದು ನವಜಾತ 
ಶಿಶುವನ್ನು ನೋಡಿದ್ದೀರಾ 
-ಅದು ಎಲ್ಲಿಂದ 
ಬಂದಿತು? ನಾಯಿಮರಿ/ 
ಬೆಕ್ಕಿನ ಮರಿ/ಕರು/ 
ಕೋಳಿಮರಿ ಎಲ್ಲಿಂದ 
ಬರುತ್ತವೆ? 

ಒಂದು ಮಗುವನ್ನು 
ನೋಡಿಕೂಳ್ಳೃತ್ತಿರುವ/ 
ದತ್ತು ತೆಗೆದುಕೊಂಡಿರುವ 
ಜನರು ಯಾರಾದರೂ 
ನಿಮಗೆ ಗೊತ್ತಿದ್ದಾರೆಯೆ? 


ಸನ್ನ ವಿಸ್ಪತ ಕುಟುಂಬ 
ನಿಮ್ಮ ಕುಟಿಂಬದ 
ಸದಸ್ಯರಿಂದ 
ಕಲಿಯಲಿರುವ 
ಸಂಗತಿಗಳಿವೆಯೆ? ಏನು? 
ನಿಮ್ಮ 
ಕುಟಿಂಬದವರಿಗಿಂತ 
ಬಿನ್ನವಾಗಿ 
ನೀವೇನಾದರೂ 
ಮಾಡುತ್ತೀರಾ? ನಿಮ್ಮ 
ಕುಟುಂಬದ 
ಸದಸ್ಯರೆಲ್ಲರೂ 
ಯಾವಾಗಲೂ ಬಿಮ್ಮ 
ಜೊತೆಯಲ್ಲೇ 
ವಾಸಿಸುತ್ತಾರೆಯೆ? ಬಿಮ್ಮ 
ಜೊತೆ ವಾಸಿಸದೆ ಇರುವ 
ನಿಮ್ಮ ಕುಟಿಂಬದ 
ಸದಸ್ಯರನ್ನು ನೀವು 
ಯಾವಾಗ 
ಬೇಟಿಯಾಗುತ್ತೀರಿ? 


ತರಗತಿ Iv 


ಪರಿಸರ 


ಜನರು ಒಟ್ಟಾಗಿ 
ವಾಸಿಸುವಲ್ಲಿ 
ಕಾಲಾನಂತರ 
ಆಗಿರುವ 
ಬದಲಾವಣೆಗೆಳು. 
ಇಂದಿನ 
ವಂಶವೃಕ್ಷ. 


ತಾಯಿಯ 
ದೇಹದಿಂದ; 
ತಾಯಿ-ಮಗುವಿನ 
ಸಂಬಂಧ; 
ಸಾಕುತಂದೆತಾಯಿ 
ಗಳು ಮತ್ತು ದತ್ತು 
ತೆಗೆದು 
ಕೂಳ್ಳುವುದು. 


ಒಂದು 
ಅಣುರೂಪವಾಗಿ 
ಕುಯಿ೦ಬ; 
(ಕುಟಂಬದ 
ಮೌಲ್ಯಗಳು - 
ಲಿಂಗತ್ಮ, ಗಳಿಸುವ 
ಸಾಮರ್ಥ್ಯ, 
ನಿರ್ಧಾರ ತೆಗೆದು 
ಕೂಳ್ಳುವುದು, 


ಅಧ್ಯಯನಗಳು 


ತಾಯಿ, ಅಜ 
ಅಜ್ಮಿ ಮತ್ತು ಇತರ 
ಸಂಬಂಧಿಕ 
ರೊಂದಿಗೆ ಚರ್ಚೆ. 


ಕ್ರಾ ತುಮ್‌ ಮೆರಿ 
ಅಮ್ಮಾ ಹೊ? 
(ಎನ್‌ ಬಿಟಿ ಕತೆ) 


ಕುಟಿಂಬದ 
ಸದಸ್ಯರುಗಳು, 
ಕುಟಿಂಬದ 
ಛಾಯಾಚಿತ್ರಗಳು. 


ಹುಟಿಂಬದ 
ಸಮಾರಂಭಗಳ 
ಬಗ್ಗೆ ಚರ್ಚ್‌. 


ಊಹಿಸುವ ಆಟಿ: 
ಮಕ್ಕಳು ಕಣ್ಣು 
ಮುಚ್ಚಿಕೊಂಡು 
ವಿವಿಧ 
ವಸ್ತುಗಳನ್ನು 
ಮುಟ್ಟುವ ಗುಂಪು 
ಚಟುವಟಿಕೆ. 


ಯಾವ ಹಬ್ಬವನ್ನು ನೀವು 
ಒಟ್ಟಾಗಿ ಆಚರಿಸುತ್ತೀರಿ? 


ಕಣ್ಣು ಮುಚ 
ಸುತಮುತ್ತಲಿನದನ್ನು 
ಗ್ರಹಿಸುವುದು 

ನಿಮ್ಮ ಕಣ್ಣು ಮತ್ತು 
ಕಿವಿಗಳನ್ನು ಮುಚ್ಚಿ 
ನಿಮ್ಮ ಜೊತೆ ವಾಸಿಸುವ 
ಜನರನ್ನು/ಪ್ರಾಣಿಗಳನ್ನು 
ಕೇವಲ ಸ್ಪರ್ಶದಿಂದ 
ವಾಸನೆಯಿಂದ 
ಗುರುತಿಸಬಲ್ಲಿರಾ? 
ಯಾವದನ್ನಾದರೂ ಅದು 
ತಂಪು/ ಬಿಸಿ, ಒದ್ಮೆ/ 
ಒಣ, ನಯ /ಒರಟು, 
ಅಂಟಿ/ಜಾರು, 
ಮೆದು/ಗಟ್ಟಿ 
ಎನ್ನುವುದನ್ನು 
ಸ್ಪರ್ಶದಿಂದ 
ಹೇಳಬಲ್ಲಿರಾ? ನೀವು 
ಮುಟ್ಟಿಬಾರದಂತಹುದು 
ಯಾವುದಾದರೂ 
ಇದೆಯೆ? ಕಲವರು 
ನಿಮ್ಮನ್ನು ಮುಟ್ಟೆದರೆ 
ನಿಮಗೆ 
ಕರಿಕಿರಿಯಾಗುತ್ತದೆಯೆ? 


1.2ಕೆಲಸ ಮತ್ತು 
ಆಟಿ 
ಆಟದಲ್ಲಿ ಖುಷಿ ಮತ್ತು 
ಜಗಳಗಳ 
ನೀವು ಮನೆಯಲ್ಲಿ 
ಆಡುವ ಆಟಿವನ್ನೇ 
ಶಾಲೆಯಲ್ಲೂ 


ಜಾತಿ, ಧಾರ್ಮಿಕ 
ಗುರಿಕೌಗಳು 
ಹುಟಿಂಬದ 
ಮೌಲ್ಯ 
ವ್ಯವಸ್ಥೆಯಲ್ಲಿ 
ಬದಲಾವಣೆಗಳು - 
ಸಮಾಜದಲ್ಲಿನ 
ಬದಲಾವಣೆಗಳಿಗೆ 
ಹಾದಿ 
ಮಾಡಿಕೂಡುತವೆ; 
ಹಬ್ಬಗಳು ಮತ್ತು 
ಕುಟಿಂಬದ 
ಒಟ್ಟಿಗೂಡುವಿಕೆ 
ಗಳು. 


ವಿಕಲಚೇತನರ 
ಬಗ್ಗೆ ಸೂಕ್ಷ್ಮ ಗ್ರಾಹಿ 
ಯಾಗಿರುವುದು; 
ವಾಸನೆ ಮತ್ತು 
ಸ್ಪರ್ಶದ ಗಹಿಕೆ; 
ನೇವರಿಸುವರಿಕೆ/ 
ಹೊಡೆತ ಗಳಿಗೆ 
ಸಂವೇಗಾತ್ಮಕ 
ಪ್ರತಿಕ್ರಿಯೆ; 
'ಒಳ್ಳೆ'ಯ ಮತ್ತು 
'ಕಟ್ಟಿ' ಸ್ಪರ್ಶ. 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭದ, 
ಅವಲೋಕನ; 
ವಾಸನೆ ಮತ್ತು 
ಸ್ಪರ್ಶಕ್ಕೆ 
ಸಂಬಂಧಿಸಿದ 
ಕಥನಗಳು; 
ಆಟಿಗಳು ಮತ್ತು 
ಚಟುವಟಿಕೆಗಳಿಗೆ 
ಬೇಕಾದ 
ಸಾಮಗಿಗಳು. 


ಸ್ಥಳೀಯ ಆಟಿಗಳು 
ಮತ್ತು 
ಗುಂಪುಗಳಲ್ಲಿ 
ಜೊತೆಯಾಗಿ 
ಆಟಿವಾಡಲು 
ನಿಯಮಗಳನ್ನು 
ಚರ್ಚಿಸಿ 
ಯೋಜಿಸುವುದು; 
ಅವುಗಳನ್ನು 
ಬರೆದಿಡುವುದು. 


ಜನರು ಮತ್ತು 
ಅವರ ವೃತ್ತಿಯ 
ಸಾಧನಗಳ 
ಚಿತ್ರವನ್ನು 
ಬಿಡಿಸುವುದು; 


ಆಡುತ್ತೀರಾ? ನೀವು 
ಆಟಿವಾಡಲು ಯಾವ 
ವಸ್ತುಗಳನ್ನು 
ಬಳಸುತ್ತೀರಾ? ಶಾಲೆಯು 
ಇದನ್ನು ನಿಮಗೆ 
ಕೊಡುತ್ತದೆಯೆ? ನೀವು 
ಆಡುತ್ತಿರುವಾಗ 
ಜಗಳವಾಡುತ್ತೀರಾ? 
ಆಟದ ನಿಯಮಗಳನ್ನು 
ಹೇಗೆ ನಿರ್ಧರಿಸುತ್ತೀರಿ? 
ನೀವು ಆಡದಂತೆ 
ಯಾರಾದರೂ 
ತಡೆಯುತ್ತಾರೆಯೆ? 
ಯಾರು ಮತ್ತು ಏಕ? 
ನೀವು ನಿಮ್ಮ 
ನೆರೆಹೊರೆಯಲ್ಲಿರುವ ಪ್ರತಿ 
ಮಗುವಿನೊಂದಿಗೂ 
(ಹುಡುಗರು ಮತ್ತು 
ಹುಡುಗಿಯರು) 
ಆಡುತ್ತೀರಾ? ಕೆಲವು 
ಮಕ್ಕಳೊಂದಿಗೆ ನೀವು 
ಆಡಬಾರದೆಂದು 
ತಡೆಯಲಾಗುತ್ತದೆಯೆ? 


ಅವರು ಅವರ 
ಕೌಶಲಗಳನ್ನು ಹೇಗೆ 
ಕಲಿತರು 

ನಿಮ್ಮ ಪ್ರದೇಶದಲ್ಲಿ ಈ 
ಕೆಳಗಿನವುಗಳನ್ನು 
ಮಾಡುವ ಜನರ 
ಪರಿಚಯವಿದೆಯೇ: 
ಮಡಕೆಗಳನ್ನು 
ಮಾಡುವವರು/ 
ಬಟ್ಟೆಗಳನ್ನು 
ಹೊಲಿಯುವವರು/ 
ಚಪ್ಪಲಿಗಳನ್ನು 
ಮಾಡುವವರು/ಸಾಯಿಲೆ 
ಗುಣಪಡಿಸುವವರು/ಸೇತು 
ವೆಗಳನ್ನು 
ಕಟ್ಟಿವವರು/ಕಸೂತಿ 
ಹಾಕುವವರು/ ವಿಮಾನ 
ಹಾರಿಸುವವರು/ ಸೈಕಲ್‌ 
ಮರಸ್ತು ಮಾಡುವವರು / 


ಮನೆ ಮತ್ತು 
ಶಾಲೆಯಲ್ಲಿ 
ವಿಭಿನ್ನ ಆಟಗಳು. 
ಒಂದು 
ಸಾಮಾಜಿಕ 
ಸಂಧಾನ 
ನಡೆಸುವ 
ವಿಧಾನವಾಗಿ ಆಟಿ; 
ಪ್ರತಿಯೊಂದು 
ಆಟಿದ 
ನಿಯಮಗಳು; 
ಜಗಳಗಳು ಮತ್ತು 
ಅದನ್ನು 
ಪರಿಹರಿಸುವ 
ಅಗತ್ಯ-ನ್ಯಾಯ 
ಯುತವಾದ 
ಆಟಿದ 
ಕಲ್ಸನೆಗಳು. 
ಆಟಿದ ಮೇಲಿನ 
ನಿರ್ಬಂಧಗಳು; 
ವಿಭಿನ್ನ ಲಿಂಗ 
ಅಥವಾ 
ವರ್ಗ/ಜಾತಿಯ 
ಹಿನ್ನೆಲೆಯ ಸಹ 
ಆಟಿಗಾರರು. 


ಸ್ಥಳೀಯ ಪ್ರದೇಶ/ 
ದೇಶದಲ್ಲಿರುವ 
ವಿಭಿನ್ನ ವೃತ್ತಿಗಳು. 
ಯಾರು ಯಾವ 
ಕಲಸವನ್ನು 
ಮಾಡುತ್ತಾರೆ. 
ಲಿಂಗತ್ತ ಮತ್ತು 
ಕಲಸ. 


ಟಾಮ್‌ ಸಾಯೆರ್‌ರ 
ಕತೆ-'ವೈಟ್‌ 
ವಾಷಿಂಗ್‌ ದಿ ಫೆನ್ಸ್‌' 


ಮತಾವುದಾದರೂ 
ಕತೆ 


ಸ್ಥಳೀಯ 
ಕರಕುಶಲ 
ಕಲಸಗಾರರು 
ಮತ್ತು ಇತರೆ 
ವೃತ್ತಿಪರರು. 


ಕಲವು 
ಜನರೊಂದಿಗೆ 
ಮಾತನಾಡುವುದು 
ಮತ್ತು ಅವರು 
ತಮ್ಮ 
ಕೌಶಲ್ಯಗಳನ್ನು 
ಹೇಗೆ ಕಲಿತರು 
ಎನ್ನುವುದನ್ನು 
ವಿವರಿಸುವುದು. 


ಗುಂಪಿನಲ್ಲಿ 
ಗಾಳಿಪಟಿವನ್ನು 
ಮಾಡುವುದು 
ಮತ್ತು 
ಹಾರಿಸುವುದು, 
ಬುಗುರಿಯನ್ನು 
ಮಾಡುವುದು, 
ಜಾತ್ರೆ/ಸರ್ಕಸ್‌ 
ನಲ್ಲಿನ ಅನುಭವದ 
ಬಗ್ಗೆ ಒ೦ದು 
ಪ್ಯಾರಾವನ್ನು 
ಬರೆಯುವುದು. 


ಬಸ್ಸುಗಳನ್ನು 
ಓಡಿಸುವವರು ಇತ್ಯಾದಿ? 
ಅವರನ್ನು ನೀವೆಷ್ಟು 
ಚೆನ್ನಾಗಿ ಬಲ್ಲಿರಿ - ಅವರ 
ಹೆಸರು, ಕುಟುಂಬ 
ಇತ್ಯಾದಿ? ಅವರು ತಮ್ಮ 
ಕಲಸಕ್ಕಿ ಯಾವ 
ಸಾಧನಗಳನ್ನು 
ಬಳಸುತ್ತಾರೆ?ಣಇವುಗಳನ್ನು 
ಮಾಡಲು ಅವರು ಎಲ್ಲಿ 
ಕಲಿತರು? 


ಜಾತೆ/ಸರ್ಕಸ್‌ ಗಳಲ್ಲ 
ಮಜಾಮಾಡುವುದು 
ನೀವು ಜಾತ್ರೆ ಅಥವಾ 
ಸರ್ಕಸ್‌ಗೆ 
ಹೋಗಿದ್ದೀರಾ?ನಿಮಗೆ 
ತುಂಬಾ ಇಷ್ಟವಾದ 
ಸಂಗತಿ ಯಾವುದು - 
ಸವಾರಿ ಮಾಡಿದ್ದು, 
ಪಂದ್ಯವನ್ನಾಡಿದ್ದು, 
ನೀವು ಏನನ್ನಾದರೂ 
ನೋಡಿದ್ದು/ತಿಂದದ್ದು/ 
ಕೂಂಡು ಕೊಂಡದ್ದು. 
ನೀವು ಯಾವಾಗ 
ಗಾಳಿಪಟಿವನ್ನು 
ಹಾರಿಸುತ್ತೀರಿ? ಅವು 
ಹಾರುವಂತೆ ಹೇಗೆ 
ಮಾಡುತ್ತೀರಿ? 


1.3ಪ್ರಾಣಿಗಳು 
ಪ್ರಾಣಿಗಳು 
ಮತ್ತು ಅವುಗಳ 
ಸ್ನೇಹಿತರು 
ಯಾವ ಪ್ರಾಣಿಗಳು 
ಗುಂಪಿನಲ್ಲಿ ಚಲಿಸಲು 
ಇಷ್ಟಪಡುತ್ತವೆ? ಯಾವ 
ಪ್ರಾಣಿಗಳಿಗೆ ಸಂಕೋಚ 
ಇದೆ ಮತ್ತು ನಿಮ್ಮ ಬಳಿಗೆ 
ಬರುವುದಿಲ್ಲ? ಇತರ 
ಪ್ರಾಣಿಗಳ ಜೊತೆ ಆಡುವ 
ಮತ್ತು ಇತರ ಪ್ರಾಣಿಗಳ 
ಮೇಲೆ ಸವಾರಿ ಮಾಡುವ 


ಮನರಂಜನೆಯ 
ವಿಧಗಳು. 


ಮಂದೆಗಳು; 
ಗು೦ಪಿನ ವರ್ತನೆ; 
ಮಾನವ- 


ಸರ್ಕಸ್‌/ಜಾತೆೆ, 
ಮೇ೪ದ 
ಮೇಲೊಂದು 
ಕವನ. 


ಅವಲೋಕನ, 
ಮಗುವಿನ 
ದಿನನಿತ್ಯ ಬದುಕಿನ 


ಹೂವುಗಳನ್ನು 
ಮತ್ತು ಅವುಗಳ 
ಬಳಿಬರುವ 
ಕೀಟಿಗಳನ್ನು 
ಅವಲೋಕಿ 
ಸುವುದು, 
ಹೂವುಗಳ, 
ಕೀಟಿಗಳ ಚಿತ್ರ 
ಬಿಡಿಸುವುದು; 
ಬಣ, ಸುಗಂಧದ 
ಬಗ್ಗೆ ಚರ್ಚ್‌. 


ಕಿವಿಗಳಿರುವ 
ಇಲ್ಲದಿರುವ; 
ಕೂದಲಿರುವ 
ಇಲ್ಲದಿರುವ 
ಪ್ರಾಣಿಗಳನ್ನು 
ಪಟ್ಟೆ ಮಾಡುವುದು 
ಮತ್ತು 
ವರ್ಗೀಕರಿಸುವುದು; 
ಅವುಗಳ ಚಿತ್ರ 
ಬಿಡಿಸುವುದು; 
ಅವುಗಳನ್ನು 


ಸ್ಪರ್ಶಸಿ 


ಪ್ರಾಣಿಗಳನ್ನು ನೀವು 
ನೋಡಿದ್ದೀರಾ? 


ಹೂವುಗಳಿಗೆ ಯಾರು 
ಆಕರ್ಷಿತರಾಗುತ್ತಾರೆ? 


ಜೇನ್ನೊಣಗಳು/ಜಿಟ್ಟೆಗಳು 


ಏಕೆ ಹೂವುಗಳ ಬಳಿ 
ಬರುತ್ತವೆ? ಜನರು ಹೇಗೆ 
ಜೀನುಗೂಡಿನಿಂದ 
ಜೀನನ್ನು 
ಸಂಗಹಿಸುತ್ತಾರೆ? 


ಉದ್ದೆವಾದ ಅಧವಾ 
ಚಿಕ್ಕದಾದ ಕಿವಿಗಳು 
ಯಾವ ಪ್ರಾಣಿಗಳಿಗೆ 
ಕಿವಿಗಳಿವೆ? ಯಾವ 
ಪ್ರಾಣಿಗಳ ಮೈಮೇಲೆ 
ಕೂದಲುಗಳಿವೆ? 


1.4ಸಸ್ಯಗಳು 
ಸಸ್ಯಗಳ 
ಬೇರುಗಳ 
ಎಲ್ಲ ಸಸ್ಯಗಳಿಗೂ 
ಬೆಳೆಯಲು ವೀರಿನ 
ಅಗತ್ಯವಿದೆಯೆ? ಸಸ್ಯದ 
ಯಾವ ಭಾಗವು 


ಪ್ರಾಣಿಗಳ 
ಅಂತರಕ್ರಿಯೆ. 


ಹೂವುಗಳಿಂದ 
ಜೀನು; 
ಜೀಮನುಗೂಡು 
ಮತ್ತು ಜೀನನ್ನು 
ಸಂಗ್ರಹಿಸುವ ಬಗ್ಗೆ 
ಮೂಲ ಕಲ್ಪನೆ. 


ಕಲವು 
ಪ್ರಾಣಿಗಳಿಗೆ 
ಬಾಹ್ಯ ಕಿನಿ 
ಇರುತ್ತದೆ. 
ಅವುಗಳಿಗೆ 
ಕೂದಲೂ ಸಹ 
ಇರುತದೆ 


ಅಮುಭದ, 
ಗುಂಪಿನಲ್ಲಿ 
ಚಲಿಸುವ 
ಪ್ರಾಣಿಗಳ ಕತೆ, 
ದೃಶ್ಯಚಿತುಗಳು. 


ಸಿನೆಮಾ; 
ವಿವರಣೆಗಳುಳ್ಳ 
ಸಚಿತ್ರ ಕಥನಗಳು/ 
ಜೀನನ್ನು 
ಸಂಗಮಿಸುವ 
ಪ್ರಕ್ರಿಯೆಯ ಬಗ್ಗೆ 
ಜೀನು 
ಸಂಗ್ರಹಕಾರರೊಡ 
ನೆ ಚರ್ಚೆ. 


ಪ್ರಾಣಿಗಳ ಬಗೆ 
ಮಗುವಿನ 
ಅವಲೋಕನ, 
ಮಾಯಿತಿ/ಬಿವರಣೆ 
ಮತ್ತು ಸಚಿತ್ರ 
ವಿವರಣೆಗಳು. 


ನೋಡುವುದು. 


ಅವಲೋಕನ, 
ಸಂಗ್ರಹಣೆ, ಬಿಬಿಧ 
ರೀತಿಯ ಬೇರುಗಳ 
ಚಿತ್ರಗಳನ್ನು 
ಬಿಡಿಸುವುದು. 
ಕಟ್ಟಿಡ ನಿರ್ಮಾಣ/ 
ನೆಲಗಟ್ಟುಿ/ 

ಗಾರೆ ಕಲಸದಿಂ೦ದ 
ಬೇರುಗಳಿಗೆ 
ಹೊಡೆತ ಬಿದ್ದಿರುವ 
ಸಸ್ಯಗಳು/ 
ಮರಗಳನ್ನು 
ಗಮವನಿಸಿವುದು. 
ಅವಲೋಕನ 
ಮತ್ತು ಬೋದಿ 
ವೃಥ! 

ಆಲದ 

ಮರಗಳ ನೆಲದ 
ಮೇಲಿರುವ 
(ನೇತಾಡುವ) 
ಬೇರುಗಳನ್ನು 
ಹಿಡಿದುಕೊಂಡು 
ಜೋಣಾಲೆ 
ಆಡುವುದರ ಬಗ್ಗೆ 
ಚರ್ಚ್‌. 


ಬಟ್ಟೆ, ಪ್ರಾಣಿ, 
ಕುಂಡ ಇತ್ಯಾದಿಗಳ 
ಮೇಲೆ ಹೂವಿನ 
ವಿಶಿಷ್ಟ 
ಗುರುತುಗಳನ್ನು 
ಬಿಡಿಸುವುದು; 


ಮಣ್ಣಿನಿಂದ ನೀರನ್ನು 
ಹೀರಿಕೊಳ್ಳುತ್ತದೆ? ನೀವು 
ಹುಲ್ಲನ್ನು ಎಳೆದರೆ ಅದು 
ಏಕ ಸುಲಭವಾಗಿ 
ಬರುವುದಿಲ್ಲ? 
ಸಸ್ಯಗಳಾಗಲಿ 
ಮರಗಳಾಗಿ ಏಕೆ 
ಜೋರಾಗಿ ಗಾಳಿಬೀಸಿದಾಗ 
ಬುಡಸಮೇತ 
ಬೀಳುವುದಿಲ್ಲ? ಏನೂ 
ಬೆಳೆಯದಿರುವ 
ಬರಗಾಲದ ಸಮಯದಲ್ಲಿ 
ಜನರು ಯಾವ ಬೇರನ್ನು 
ತಿಂದು ಬದುಕುತ್ತಾರೆ? 


ಹೊವುಗಳಿ 

ನಮ್ಮ ಸುತ್ತಮುತ್ತ ಇರುವ 
ಯಾವ ಸಸ್ಯಗಳಲ್ಲಿ 
ಹೂವುಗಳಿವೆ? ಅವು 
ವರ್ಷದ ಕೆಲವು 
ಸಮಯಗಳಲ್ಲಿ ಮಾತ್ರ 
ಹೂ ಬಿಡುತ್ತವೆಯೆ? 
ಮೊಗ್ಗು ಹೇಗೆ ಹೂವಿಗಿ೦ತ 
ಬಿನ್ನವಾಗಿದೆ? ಆಕಾರ, 
ಬಣ್ಣ, ದಳಗಳು, 
ಸುವಾಸನೆ ಇತ್ಯಾದಿಗೆ 
ಸಂಬಂಧಿಸಿದಂತೆ ನಾವು 
ನೋಡಿರುವ ವಿವಿಧ 
ರೀತಿಯ 
ಹೂವುಗಳಾವುವು? ನಾವು 
ಹೂವುಗಳನ್ನು 
ಯಾವುದಕ್ಕೆ ಬಳಸುತ್ತೇವೆ? 
ನೀವು ಯಾವುದಾದರೂ 
ಹೂವನ್ನು ತಿನ್ನುತ್ತೀರಾ? 
ಬಟ್ಟೆಗಳ,ಗೋಡೆಗಳ, 
ನೆಲಗಳ, ಕುಂಡಗಳ, 
ಮತ್ತು ಪ್ರಾಣಿಗಳ ಮೇೆ 
ಬಿಡಿಸಿರುವ ಹೂವುಗಳ 


ಸಸ್ಯಗಳಿಗೆ ನೀರು 
ಬೇಕು; ಬೇರುಗಳು 
ನೀರನ್ನು 
ಹೀರುತ್ತವೆ ಮತ್ತು 
ನೆಲದಲ್ಲಿ 
ಹಿಡಿದಿಟ್ಟು 
ಕೂಂಡಿರುತ್ತವೆ. 
ಕ್ಯಾರೆಟ್‌, 
ಮೂಲಂಗಿ, ಸಿಮಿ 
ಗೆಣಸು ಜನರು 
ಸಾಮಾನ್ಯವಾಗಿ 
ಮತ್ತು 
ಬರಗಾಲದಲ್ಲಿ 
ತಿನ್ನುವ 
ಬೇರುಗಳು. ಕಲವು 
ಸಸ್ಯಗಳ 
ವೈಮಾನಿಕ 
ಬೇರುಗಳು (ನೆಲದ 
ಮೇಲೆ ನೇತಾಡುವ 
ಬೇರುಗಳು) 


ಹೂ ಬಿಡುವ 
ಗಿಡಗಳು; 
ಯತುಮಾನಗಳು; 
ಮೊಗ್ಗುಗಳು 
ಹೂವಾಗಿ 
ಅರಳುವುದನ್ನು 
ಅವಲೋಕ 
ಸುವುದು; 
ಹೂವುಗಳ ವಿವಿಧ 
ಆಕಾರಗಳು, 


ಮಗುವಿನ 
ಅವಲೋಕನ, 
ಜನರು ತಿನ್ನುವ 
ಬೇರುಗಳ ಬಗ್ಗೆ 
ಮಾಯಿತಿ; 
ಬೇರುಗಳ 
ನಮೂನೆಗಳು 
ಮತ್ತು ಚಿತ್ರಗಳು. 


ಮಗುವಿನ 
ಅವಲೋಕನ, 
ಹೂಗಳ ಬಗ್ಗೆ 
ಶತೆಗಳು / 
ಪದ್ಯಗಳು, ಹತ್ತಿರದ 
ಹೂದೋಟಿಕ್ಕೆ 
ಬೇಟಿ 
ಕೂಡುವುದು. 


ಹೂವುಗಳ 
ಅಲಂಕಾರವನ್ನು 
ಮಾಡುವುದು; 


ಹೂವುಗಳನ್ನು 
ಮತ್ತು 
ಮೊಗ್ಗುಗಳನ್ನು 
ಗಮನಿಸುವುದು, 
ಅವುಗಳ ನಡುವೆ 
ಹೋಲಿಕೆ ಮತ್ತು 
ವ್ಯತ್ಯಾಸಗಳನ್ನು 
ಗುರುತು ಮಾಡಿ 
ಕೂಳ್ಳುವುದು; 
ವಿವಿಧ 
ಹೂವುಗಳನ್ನು 
ಅವ 
ಲೋಕಸುವುದು/ 
ಮೂಸಿ 
ನೋಡುವುದು 
ಮತ್ತು ಸ್ಪರ್ಶಿಸಿ 
ನೋಡುವುದು. 


ವಿಶಿಷ್ಟ ಗುರುತುಗಳನ್ನು 
ನೋಡಿದ್ದೀರಾ? 

ನಮ್ಮ ಪ್ರದೇಶದಲ್ಲಿ 
ಯಾರು ಹೂವನ್ನು 
ಮಾರುತಾರೆ? ಅವು 
ಎಲ್ಲಿಂದ ಬರುತೆ? 
ಹೂವುಗಳನ್ನುಹೇಗೆ 
ಮಾರಾಟ 
ಮಾಡಲಾಗುತ್ತದೆ? ಎಷ್ಟು 
ಬೆದೆಗೆ? 


ಮರಗ್‌ಖ ಯಾರಿಗೆ 
ಸೇರುತ್ತವೆ? 

ನಿಮ್ಮ ಸುತ್ತಮುತ್ತ ಇರುವ 
ಯಾವ ಸಸ್ಯ/ಮರಗಳನ್ನು 
ಜನರು 
ನೋಡಿಕೊಳ್ಳುತ್ತಾರೆ - 
ಅವರು ಯಾರು? 
ಯಾವುದನ್ನು ಯಾರೂ 
ನೋಡಿಕೊಳ್ಳವುದಿಲ್ಲ? 
ಅವು ಯಾರಿಗೆ ಸೇರಿವ? 
ಕಾಡಿನಲ್ಲಿ ಬೆಳೆಯುವ 
ಮರಗಳ 

ಹಣ್ಣನ್ನು ಯಾರು 
ತಿಮ್ಹತ್ತಾರೆ? 


2. ಆಹಾರ 
ಸಾವು ಹೇಗೆ ನಮ್ಮ 
ಆಹಾರವನ್ನು 


ಬಣ್ಣಗಳು, 
ದಳಗಳು ಮತ್ತು 
ಸುಗಂಧ ಇತ್ಯಾದಿ. 
ದಿನನಿತ್ಯ ಮತ್ತು 
ಹಬ್ಬ 
ಇತ್ಯಾದಿಗಳಲ್ಲಿ 
ಉಪಯೋಗಿಸುವ 
ಹೂವುಗಳು. 
ಬಟ್ಟೆ, ಪ್ರಾಣಿ, 
ಕುಂಡ, ಗೋಡೆ 
ಇತ್ಯಾದಿಗಳ ಮೇಲೆ 
ಬಿಡಿಸುವ 
ಹೂವುಗಳ 
ವಿಶಿಷ್ಟ 
ಗುರುತುಗಳು 
ಮತ್ತು 

ವಿನ್ಯಾಸ ಗಳು. 


ಸ್ಥಳೀಯ ಹೂ 
ಮಾರುವವರ 
ಪರಿಚಯ 
ವಿರುವುದು; 
ಸ್ಥಳೀಯವಾಗಿ 
ಹೂಗಳನ್ನು 
ಅಳೆಯುವ 
ಘಟಕದ ಬಗ್ಗೆ 
(ಮೊಳ, ಮಾಲಿ, 
ಒಂದು ದಂಟು 
ಬೆದೆಯ ಬಗ್ಗೆ 
ಒಂದು ಕಲ್ಪನೆ. 


ನೆರೆಹೊರೆ ಮತ್ತು 
ಅಲ್ಲಿನ ಸಸ್ಯಗಳು; 
ಕಾಡಿನಲ್ಲಿ 
ಬೆಳೆದವು ಮತ್ತು 
ಮನೆಯಲ್ಲಿ 
ಬೆಳೆಸಿದವುಗಳು; 
ಕಾಡಿನಲ್ಲಿ 
ವಾಸಿಸುತ್ತಿರುವ 


ಹೂ 
ಮಾರುವವರು 
ಮತ್ತು 
ಹೂದೋಟದ 
ಮಾಲಿಗಳ ಜೊತೆ 
ಮಾತ 
ನಾಡುವುದು, 


ಮನೆಯಲ್ಲಿ 
ಬೆಳಸಿದ ಮತ್ತು 
ಕಾಡಿನ ಸಸ್ಯಗಳ 
ಬಗ್ಗೆ ಇರುವ 
ಸ್ಥಳೀಯ ಜ್ಞಾನ, 
ಮಾಯಿತಿ 


ನೆರೆಹೊರೆ 
ಯಲ್ಲಿರುವ 
ಸಾಮಾನ್ಯವಾದ 
ಮರಗಳನ್ನು ಪಟ್ಟೆ 
ಮಾಡುವುದು; 
ಮರಗಳ ಒಡೆತನದ 
ಬಗ್ಗೆ ಚರ್ಚೆ; ನಾವು 
ತಿನ್ನದೆ ಇರುವ 
ಹಣ್ಣುಗಳು. 


ಆಹಾರವನ್ನು 
ಕೂಡುತ್ತವೆ ಎಂದು 
ಮಕ್ಕಳಿಗೆ 
ತಿಳಿದಿರುವ 
ಸಸ್ಯಗಳ ಪಟ್ಟೆ 
ಮಾಡುವುದು; 
ನಮೂನೆಗಳನ್ನು 
ತರುವುದು; 
ಸಾಮಾನ್ಯವಾಗಿ 
ಬಳಸುವ ಸಂಬಾರ 
ಪದಾರ್ಥಗಳು, 
ನಮೂನೆಗಳನ್ನು 
ಅವಲೋಕಿ 
ಸುವುದು ಮತ್ತು 
ಜಿತ ಬಿಡಿಸುವುದು, 
ವಾಸನೆ ಮತ್ತು 
ರುಚಿಯ ಆಧಾರದ 
ಮೇಲೆ ಅವುಗಳನ್ನು 
ಗುರುತಿಸುವುದು. 


ಸಮುದಾಯ 
ಬೋಜನವಿರುವ 
ಸಮಾರಂಭಗಳ 
ಕುರಿತು ಚರ್ಚೆ; 
ವಿಭಿನ್ನ 
ಸಂದರ್ಭಗಳಲ್ಲಿ 


ಪಡೆದುಕೊಳ್ಕು ತ್ತೇವೆ? 
ಆಹಾರ ನಮ್ಮಲ್ಲಿಗೆ ಹೇಗೆ 
ಬರುತ್ತದೆ? ಅದನ್ನು 
ಯಾರು ಬೆಳೆಯುತ್ತಾರೆ? 
ತರಕಾರಿ ಮತ್ತು 
ಹಣ್ಣುಗಳನ್ನುಬೆಳೆಯುವ 
ದನ್ನು ನೀವು 
ನೋಡಿದ್ದೀರಾ? ನೀವು 
ಭತ್ತ/ಗೋಧಿ/ಬೇಳೆ 
ಇತ್ಯಾದಿಗಳ ಸಸ್ಯಗಳನ್ನು 
ನೋಡಿದ್ದೀರಾ? ನಿಮಗೆ 
ಗೊತ್ತಿರುವ ಸಂಬಾರ 
ಪದಾರ್ಥಗಳಾವುವು? 
ಯಾವ ಸಂಬಾರ 
ಪದಾರ್ಥಗಳನ್ನು ನಾವು 
ವಾಸನೆ ಅಥವಾ ರುಚಿಯ 
ಮೂಲಕ 
ಗುರುತಿಸಬಹುದು? 


ವಿಶೇಷ ಸಂದರ್ಭಗಳ 
ಬಹಳಷ್ಟು ಜನರು 
ಯಾವಾಗ ಒಟ್ಟೆಗೆ ಕುಳಿತು 
ತಿನ್ನುತ್ತಾರೆ? ಯಾವ 
ಆಹಾರವನ್ನು 
ತಿನ್ನಲಾಗುತ್ತದೆ? ಯಾರು 
ಅಡುಗೆ ಮಾಡುತ್ತಾರೆ? 
ಅದನ್ನು ಹೇಗೆ 
ಬಡಿಸಲಾಗುತದೆ? 
ಶಾಲೆಯಲ್ಲಿ ನಿಮಗೆ 
ಬಿಸಿಯೂಟ ಸಿಗುತ್ತದೆಯೆ? 
- ಯಾವುದೆಲ್ಲಾ 
ತಿನಿಸುಗಳು ಇರುತ್ತದೆ? 
ಬಿಸಿಯೂಟಿವನ್ನುಯಾರು 
ಒದಗಿಸುತ್ತಾರೆ? 


ಜನರು ತಿನ್ನುವ 
ಹಣ್ಣುಗಳು. 
ಮರಗಳನ್ನು 
ಕಡಿಯುವುದು. 


ಹೊಲದಿಂದ 
ಮಂಡಿಯವರೆಗೆ - 
ಮಾರುಕಟ್ಟೆ 
ಯಿಂದ 
ಮನೆಯವರೆಗೆ: 
ರೈತರು 
ಬೆಳೆದದ್ದು; ಹಣ್ಣು 
ಮರಗಳು, 
ತರಕಾರಿಗಳು, 
ದವಸಗಳು, 
ಧಾನ್ಯಗಳು, ಎಣ್ಣೆ 
ಬೀಜಗಳು; 
ಸಂಬಾರ 
ಪದಾರ್ಥಗಳು. 


ಸಮುದಾಯ 
ಬೋಜನ; 
ಬಿಸಿಯೂಟ 
(ಅನ್ನ್ವಯವಾಗುವ 
ಕಡೆ). 

ಹಬ್ಬಗಳು/ 
ಕುಟಿಂಬದ 
ಉತ್ಸವ 
ಆಚರಣೆಗಳು / 


(ಎನ್‌ ಬಿ ಟಿ 
ಪುಸಕಗಳು). 


ತರಕಾರಿ 
ಮಾರುವವರ/ 
ಮಂಡಿಯಲ್ಲಿನ 
ಸಗಟಿ 
ವ್ಯಾಪಾರಿ/ಆಹಾರ 
ಪದಾರ್ಥಗಳನ್ನು 
ಸಾಗಿಸುವ ಲಾರಿ 
ಚಾಲಕ 
ಅವರೊಂದಿಗೆ 
ಚರ್ಚ್‌. 


ಗುರುದಾರಗಳಲ್ಲಿ 
ಏರ್ಪಡಿಸಲಾಗುವ 
ಲಂಗರ್‌ (ಮುಕ್ತ 
ಬೋಜನ ಕೂಟಿ) 
ಮತ್ತು ಅಂತಹ 
ಕೂಟಿಗಳಿಗೆ ಭೇಟಿ, 
ಅಂತಹ 
ಸಂದರ್ಭಗಳಲ್ಲಿ 
ಅಡುಗೆ ಮಾಡುವ 
ವರೊಂದಿಗೆ 


ತಿನ್ನಲಾಗುವ 
ವಿವಿಧ ಆಹಾರಗಳ 
ಪಟ್ಟಿ 
ಮಾಡುವುದು; 
ಅಂತಹ 
ಸಂದರ್ಭಗಳಲ್ಲಿ 
ಬಳಸಲಾಗುವ 
ದೊಡ್ಡ ಪಾತ್ರೆಗಳ 
ಚಿತ ಬಿಡಿಸುವುದು 
ಮತ್ತು ವಿವರಣೆ 
ಕೂಡುವುದು. 


ಒಬ್ಬರು 
ಇನ್ನೊಬ್ಬರ 
ಹಲ್ಲುಗಳನ್ನು, 
ನಾಲಿಗೆಯನ್ನು 
ಮತ್ತು 
ಬಾಯಿಯನ್ನು 
ಅವಲೋಕಿಸುವು 
ದು; ಹಲ್ಲುಗಳನ್ನು 
ಎಣಿಸುವುದು; ಚಿತ್ರ 
ಬಿಡಿಸುವುದು; 
ವಿವಿಧ 
ಪದಾರ್ಥಗಳ ರುಚಿ 
ನೋಡುವ 
ಪ್ರಯೋಗಗಳು. 


ವಿವಿಧ 
ಪ್ರಾಣಿ/ಪಕ್ಲಿಗಳ 
ಕೂಕ್ಕು/ಪ೦ಜ/ 
ಹಲ್ಲುಗಳನ್ನು 
ಗಮನಿಸುವುದು 
ಮತ್ತು ಚಿತ್ರ 
ಬಿಡಿಸುವುದು. 


ನಾಲಿಗೆ ಮತ್ತು 
ಹಲ್ಲುಗಳ 

ವಿವಿಧ ಆಹಾರಗಳನ್ನು 
ನಾವು ಹೇಗೆ 
ಸ್ವಾದಿಸುತ್ತೇವೆ? ನಾವು 
ತಿನ್ನಲು ಹಲ್ಲುಗಳು ಹೇಗೆ 
ಸಹಾಯ ಮಾಡುತ್ತವೆ - 
ಎಲ್ಲ ಹಲ್ಲುಗಳೂ ಒಂದೇ 
ರೀತಿ ಇವೆಯೆ? ಬಿದ್ದು 
ಹೋಗಿರುವ ನನ್ನ 
ಹಲ್ಲುಗಳಾವುವು ಮತ್ತು 
ಹೊಸ ಹಲ್ಲುಗಳು 
ಅದಕ್ಕಿಂತ ಹೇಗೆ 
ಬಿನ್ನವಾಗಿವೆ? 


ಹಲ್ಲುಗಳ, 
ಕೊಕ್ಕುಗಳಖ ಮತ್ತು 
ಪಂಜಗಳ 

ಇತರ ಪ್ರಾಣಿಗಳ 
ಹಲ್ಲುಗಳು ನಮ್ಮ 
ಹಲ್ಲುಗಳ ಹಾಗೆಯೆ 
ಇವೆಯೆ? ಪಕ್ಷಿಗಳ 
ಕೂಕ್ಕುಗಳನ್ನು ನೋಡಿ 
ಅವು ಏನನ್ನು ತಿನ್ನುತ್ತವೆ 
ಎಂದು ನಾವು 
ಹೇಳಬಹುದೆ? ಹಕ್ಕಿಗಳ 
ಪಂ೦ಜಗಳೂ ಕೂಡ 
ವಿಭಿನ್ನವಾಗಿವೆಯೆ? 
ಅವುಗಳ ಆಕಾರವು ಅವು 
ಸೇವಿಸುವ ಆಹಾರಕ್ಕೆ 
ಸಂಬಂಧಿಸಿವೆಯೆ? 


3. ವಸತಿ 
ಮನೆಗಳ ಆಗ ಮತ್ತು 
ಈಗ 


ನಿಮ್ಮ ಅಜ್ನಲಅಜ್ನಿಯರು 
ವಾಸ ಮಾಡುತ್ತಿದ್ದಂತಹ 
ಅದೇ ರೀತಿ 


ಸಮಾರಂಭಗಳು 
ಇತ್ಯಾದಿ ವಿಶೇಷ 
ಸಂದರ್ಭಗಳಲ್ಲಿ 
ಆಹಾರದಲ್ಲಿರುವ 
ಸಾಂಸ್ಕೃತಿಕ 
ವೈವಿಧ್ಯತೆ. 
ಬೋರ್ಡಿಂಗ್‌ 
ಸ್ಕೂಲು. 


ರುಚಿ, ನಾಲಿಗೆ; 
ಹಲ್ಲುಗಳು - 
ವಿಧಗಳು, ಹಾಲು 
ಹಲ್ಲು, ಶಾಶ್ವತ 
ಹಲ್ಲುಗಳು. 
ನಾಲಿಗೆ ಮತ್ತು 
ಮಾತು. 


ಕಲವು ಸಾಮಾನ್ಯ 
ಪ್ರಾಣಿಗಳಲ್ಲಿರುವ 
ಹಲ್ಲುಗಳು; 
ಪಕ್ತಿಗಳ ಕೊಕ್ಕು 
ಮತ್ತು ಪ೦ಜಗಳು 
- ಅವು ತಿನ್ನುವ 
ಆಹಾರಕ್ಕಿರುವ 
ಸಂಬಂಧ. 


ಮಾತುಕತೆ. 
ಹಾಸ್ಕೆಲ್‌/ರೈಲ್ವೆ 
ಪ್ಯಾಂಟಿ 
ಆಹಾರದ ಬಗ್ಗೆ 
ಕಥನಗಳು. 


ವಿವಿಧ ಆಹಾರ 
ಪದಾರ್ಥಗಳ 
ನಮೂನೆಗಳು; 
ಸಮವಯಸ್ಮರ 
ಅವಲೋಕನಗಳು; 
ಹಲ್ಲುಗಳ 
ಚಿತ್ರಗಳು ಅಥವಾ 
ಮಾದರಿಗಳು. 


ಕಲವು 

ಪ್ರಾಣಿ ಗಳನ್ನು 
ಅವಲೋಕಿಸಲು 
ಹೋಗುವುದು; 
ವೈಯಕಿಕ 
ಅಮುಭವಗಳು; 
ದೃಶ್ಯಚಿತುಗಳು; 
(ಪಕ್ತಿಗಳ ಬಗ್ಗೆ 
ಎನ್‌ ಬಿಟಿ 
ಪುಸ್ತಕಗಳು). 


ಮನೆಗಳ 
ಮಾದರಿಗಳನ್ನು 
ಮಾಡುವುದು; 
ಮನೆಗಳನ್ನು 
ಕಟ್ಟಿಲು 
ಉಪಯೋಗಿಸುವ 
ವಸ್ತುಗಳನ್ನುಸಂಗು 
ಹಿಸುವುದು. ಹಳೆ 
ಮತ್ತು ಹೊಸ 
ಕಟ್ಟಿಡಗಳ 
ಚಿತ್ರಗಳನ್ನು 
ಬಿಡಿಸುವುದು. 


ಕಸ, ತ್ಯಾಜ್ಯವೆಂದು 
ಎಸೆಯಲಾದ 
ವಸ್ತುಗಳ 
ಪಟ್ಟೆಯನ್ನು 
ಮಾಡುವುದು. 
ವಸ್ತುಗಳನ್ನು 
ಕಡಮೆ 
ಮಾಡುವುದುರ 
ಬಗ್ಗೆ ಚರ್ಚ್‌. 


ಚರ್ಚ್‌, ಪ್ರಾಣಿಗಳ 
ಆವಾಸಸ್ಥಾನ 


ಮನೆಗಳಲ್ಲಿನೀವು ವಾಸ 
ಮಾಡುತ್ತಿದ್ದೀರಾ? ಆಗ 
ಮನೆಕಟ್ಟಿಲು 
ಉಪಗೋಗಿಸುತ್ತಿದ್ದಂತಹ 
ವಸ್ತುಗಳನ್ನೇ ಈಗಲೂ 
ಉಪಯೋಗಿಸಲಾಗುತ್ತದೆ 
ಯೆ? ವ್ಯತ್ಯಾಸಗಳೇನು? 


ಸ? 
ನಿಮ್ಮ ಮನೆಯಲ್ಲಿನ 
ತ್ಯಾಜ್ಯ ವಸ್ತುಗಳನ್ನು 
ಹನು ಮಾಡುತ್ತೀರಿ? 
ಅದನ್ನು ಎಲ್ಲಿ 
ಎಸೆಯುತ್ತೀರಿ? ತ್ಯಾಜ್ಯ 
ವಸ್ತುಗಳನ್ನು ನೀವು 
ಮರುಬಳಕ 
ಮಾಡುತ್ತೀರಾ? ಕಸವನ್ನು 
ಯಾರು ತೆಗೆದುಕೂಂಡು 
ಹೋಗುತ್ತಾರೆ? 


ಪಾಣಿಗೇಸಿ ಎಲ್ಲಿ 
ವಾಸಿಸುತ್ತವೆ? 
ಪ್ರಾಣಿಗಳು ಮರೆಯಲ್ಲಿ 
ವಾಸಿಸುತ್ತವೆಯೆ? ಯಾವ 
ಪ್ರಾಣಿಗಳು 
ನೀರಿನಲ್ಲಿ/ನೆಲದಲ್ಲಿ / 
ಭೂಗತವಾಗಿ 
ವಾಸಿಸುತ್ತವೆ? ನಮಗೆ 
ರಾತ್ರಿ ಹೊತ್ತು ಮಾತ್ರ 
ಕಾಣಿಸಿಕೊಳ್ಳುವ 
ಪ್ರಾಣಿಗಳಿವೆಯೆ? ಅವು 
ಹಗಲು ಎಲ್ಲಿ 
ಹೋಗುತ್ತವೆ? ತಮ್ಮದೇ 
ವಾಸಸ್ಮ್ನಳ ವನ್ನು 
ನಿರ್ನಿಸಿಕೊಳ್ಳವ 
ಯಾವುದಾದರೂ 


ಕಾಲಾಂತರದಲ್ಲಿ 
ಮನೆಯ 
ರೂಪದಲ್ಲಿ 
ಬದಲಾವಣೆಯಾ 
ಗುತ್ತದೆ; ಗ್ರಾಮೀಣ 
ಮತ್ತು ನಗರ 
ಪ್ರದೇಶಗಳ 
ವ್ಯತ್ಯಾಸಗಳು, 
ನಗರದಲ್ಲಿ 
ಕೂಳಚೆ 
ಪ್ರದೇಶಗಳೊಟ್ವಿಗೆ 
ಇರುವ 
ಬಹುಮಹಡಿ 
ಕಟ್ಟಿಡಗಳು. 
ಉಪಯೋಗಿಸುವ 
ವಸ್ತುಗಳು 
ಬದಲಾಗಿವೆ. 


ತ್ಯಾಜ್ಯ ವಸ್ತುಗಳು, 
ನಮ್ಮ 
ಮನೆಯಲ್ಲಿರುವ 
ತ್ಯಾಜ್ಯ ವಸ್ತುಗಳು, 
ನಗರ/ 
ಗ್ರಾಮೀೀಣದ 
ತ್ಯಾಜ್ಯ ವಸ್ತುಗಳು. 
ಕಸವನ್ನು ಕಡಮೆ 
ಮಾಡಿ. 


ಪ್ರಾಣಿಗಳು 
ವಾಸಿಸುವ 
ಆವಾಸಸ್ಥಾನ 
ಮತ್ತು 
ಆಶ್ರಯದಲ್ಲಿನ 
ಮೈವಿಧ್ಯತೆ. 


ಕುಟಿಂಬದ 
ಹಿರಿಯರೊಂದಿಗೆ 
ಚರ್ಚಿ. ಆ 
ಪ್ರದೇಶದಲ್ಲಿರುವ 
ಯಾವುದೇ 
ಹಳೆಯ 
ಕಟ್ಟಿಡವೊಂ೦ದಕ್ಕೆ 
ಬೇಟಿ; ಕಾಲ 
ಕಳೆದಂತೆ ಮನೆಗಳ 
ನಿರ್ಮಾಣದಲ್ಲಿ 
ಬದಲಾವಣೆಗಳು; 
ಹಳ್ಳಿಗಳಲ್ಲಿ ಮತ್ತು 
ನಗರಗಳಲ್ಲಿನ 
ಮನೆಗಳು. 


ವಸ್ತು/ಕಸದ 
ಮೇದ 
ಸುದ್ದಿಪತಿಕೆಗಳಲ್ಲಿ 
ಬರುವ 
ಲೇಖನಗಳು, 
ಜಾಹೀರಾತುಗಳು. 


ಪ್ರಾಣಿಗಳು 
ವಾಸಿಸುವ ಅಥವಾ 
ಮಾಡಿಕೂಳ್ಳುವ 


ಮತ್ತು 
ಆಶ್ರಯಗಳಿಗೆ 
ಸಂಬಂಧಿಸಿದಂತೆ 
ಅವುಗಳ ಪಟ್ಟಿ 
ಮಾಡುವುದು; 
ಹರುಕು 
ಮುರುಕುಗಳನ್ನು 
ಉಪಯೋಗಿಸಿ 
ಪಕ್ಲಿಗಳ ಗೂಡನ್ನು 
ಮಾಡುವುದು; 
ಮಣ್ಣು ಮತ್ತು 
ಮರಳಿನ 
ಗುಂಡಿಯಲ್ಲಿ ಗುಹೆ, 
ಇಲಿ ಬಿಲ 
ಇತ್ಯಾದಿಗಳನ್ನು 
ಮಾಡುವುದು. 


ಪಕ್ತಿಗಳ ಗೂಡಿನ 
ಅವಲೋಕನ 


ಮತ್ತು ಚಿತ್ರಗಳನ್ನು 
ಬಿಡಿಸುವುದು. 
ಹಾಡುಗಳು ಮತ್ತು 
ಕವನಗಳು; ಹಕ್ಕಿಗಳ 
ಹಾರುವಿಕೌೆಯನ್ನು 
ಅಮುಕರಿಸುವ 
ನೃತ್ಯ ಮತ್ತು 
ಚಲನೆಗಳು. 


ಚರ್ಚ್‌, ಸ್ನೇಹಿತರು 
ಮತ್ತು ನೆರೆಹೊರೆ 
ಯವರಿಂದ 


ಪ್ರಾಣಿಗಳು ನಮಗೆ 
ಗೊತ್ತಿವೆಯೆ? 


ಪಕ್ಷೆಗಳಿ ಯಾವಾಗ 
ಗೂಡುಗಳನ್ನು 
ಕಟ್ಟಿಕೊಯ್ಕತ್ತವೆ? 
ಯಾವಾಗ ಮತ್ತು ಏಕ 
ಪಕ್ತಿಗಳು ತಮ್ಮ 
ಆಶ್ರಯಗಳನ್ನುನಿರ್ಪ್ಮಿಸಿ 
ಕೊಳ್ಳುತ್ತವೆ? ಎಲ್ಲು 
ಪಕ್ಷಿಗಳೂ ಗೂಡನ್ನು 
ಕಟ್ಟಿತ್ತವೆಯೆ? ವಿವಿಧ 
ಪಕ್ಷಿಗಳು ಎಲ್ಲಿ ಗೂಡನ್ನು 
ಕಟ್ಟುತ್ತವೆ - ಯಾವಾಗ 
ಅವು ಗೂಡನ್ನು ಬಿಟ್ಟಿ 
ಹಾರಿ ಹೋಗುತ್ತವೆ? 
ಯಾವ ವಿಭಿನ್ನ 
ಪರಿಕರಗಳನ್ನು 
ಉಪಯೋಗಿಸಿ ಪಕ್ತಿಗಳು 
ಗೂಡನ್ನು ಕಟ್ಟಿತ್ತವೆ? 


ಸಮ್ಮೆ ನೆರೆಹೊರೆಯ 
ಸ್‌ಕಾಶೆ ರಚಿಸುವುದು 
ನನ್ನ 
ನೆರೆಹೊರೆಯವರಾರು? 
ನನ್ನ ಮನೆಯ ಹತ್ತಿರ ಈ 
ಕೆಳಗಿನವುಗಳು 
ಯಾವುದಾದರೂ ಇದೆಯೆ 
- ಒ೦ದು ಶಾಲೆ, ದಿನಸಿ 
ಅಂಗಡಿ, ಮಾರುಕಟ್ಟೆ, 
ಬಾವಿ, ಹೊಳೆ ಅಥವಾ 
ಕೊಳ? ನಿನ್ನ ಮನೆಗೆ 
ಸಂಬಂಧಿಸಿದಂತೆ ಅವು 
ಎಲ್ಲಿವೆ? 


ಬಲೆಯಂತಹ 
ಕೆಲವು ರಚನೆಗಳು 
ಇತರ 
ಉದ್ದೇಶಗಳನ್ನು 
ಹೊಂದಿವೆ. 


ಪಕ್ತಿಗಳು ಮೊಟ್ಟೆ 
ಇಡಲು 
ಗೂಡಗಳನ್ನು 
ಕಟ್ಟುತ್ತವೆ. 
ವಿಭಿನ್ನ ಪಕ್ಕ್ಷಿಗಳ 
ಗೂಡು ಕಟ್ಟಿವ 
ವಿಧಾನವು 
ವಿಭಿನ್ನ 
ವಾಗಿರುತ್ತದೆ. 
ಗೂಡುಗಳನ್ನು 
ಕಟ್ಟಿಲು ವಿವಿಧ 
ಪರಿಕರಗಳನ್ನು 
ಉಪಯೋಗಿಸ 
ಲಾಗುತ್ತದೆ. 


ಯಾವುದಾರೂ 
ಹೆಗುರುತಿ 
ನೊಂದಿಗೆ 
ದಿಕ್ಕನ್ನು 
ತೋರಿಸುವ 
ಪರಿಕಲ್ಪನೆಯನ್ನು 
ಪರಿಚಯಿ 
ಸುವುದು; ಅಲ್ಲದೆ 
ನಕಾಶೆಯನ್ನು 


ಆವಾಸಸ್ಥ್ಮಾನಗಳು 
ಮತ್ತು ಆಶ್ರಯಗಳ 
ಕತೆಗಳು/ಜಚಿತ್ರಗಳು. 


ಮಗುವಿನ 
ಅವಲೋಕನ; 
ದೃಶ್ಯಜಚಿತುಗಳು; 
ಯಾವುದಾದರೂ 
ಪಕ್ಷಿಯ ಗೂಡು. 


ಮಗುವಿನ 
ಅನುಭವಗಳು, 
ಶೋಧನೆ, 
ಅವಲೋಕನ 
ಮತ್ತು ಹಾದಿಗಳ 
ಹಿ೦ದಿನ ಜ್ಞಾನ. 


ವಿಚಾರಣೆ; ಮೂಲ 
ನಕಾಶೆಯನ್ನು 
ತಯಾರಿಸಲು 
ಹೆಜ್ಜೆಗಳ ಲೆಕ್ಕ 
ಹಾಕವುದು ಮತ್ತು 
ದೂರವನ್ನು 
ಅಂದಾಜು 
ಮಾಡುವುದು. 


ನೈಸರ್ಗಿಕ 
ಮೂಲದಿಂದ 
ಬರುವ ನೀರಿನ 
ಮಾಲಿನ್ಯ ಮತ್ತು 
ಅದರ 
ಪರಿಣಾಮವನ್ನು 
ಕುರಿತು ಹಿರಿಯರು/ 
ಆರೋಗ್ಯ 
ಇಲಾಖೆಯ 
ಸಿಬ್ಬಂದಿಗಳೊಂದಿಗೆ 
ಚರ್ಚೆ. ನೀರಿನ 
ಶುದ್ಧೀಕರಣದ 
ಸರಳ 
ವಿಧಾನವನ್ನು 
ಶುರಿತು ಪ್ರಾತ್ಯಕ್ಷಿಕ / 
ಗುಂಪು 
ಚಟುವಟಿಕೆ; 
ಉಪ್ಪಿನ ನೀರಿನಿಂದ 
ಉಪ್ಪನ್ನು 
ಪುತ್ಯೇಕಿಸುವುದು. 


ಸ್ಥಳೀಯ 
ಪ್ರದೇಶದಲ್ಲಿರುವ 


4. ನೀರು 
ಕುಡಿಯಲು 
ಯೋಗ್ಯವಾದ ಬೇರು 
ನೀವಿರುವ ಪ್ರದೇಶದಲ್ಲಿ 
ನೀರಿನ ಪಮುಖವಾದ 
ನೈಸರ್ಗಿಕ 
ಮೂಲಗಳಾವುವು? ನೀರು 
ಕುಡಿಯಲು 
ಯೋಗ್ಯವಾಗಿದೆಯೇ - 
ನೀವು ಮನೆಯಲ್ಲಿ 
ನೀರನ್ನು ಶುದ್ದ 
ಮಾಡುತ್ತೀರಾ? ಕೂಳಕು 
ನೀರು ನಿಮಗೆ ಹೇಗೆ 
ಕಾಯಿಲೆ ಬರುವಂತೆ 
ಮಾಡುತ್ತದೆ ಎನ್ನುವುದು 
ನಿಮಗೆ ತಿಳಿದಿದೆಯೆ? 
ನಾವೇಕೆ ಸಮುದ್ರದ 
ನೀರನ್ನು 
ಕುಡಿಯುವುದಿಲ್ಲ? 
ಸಮುದ್ರದ ನಬೀರಿಬಿಂದ 
ಉಪ್ಪನ್ನು ಹೇಗೆ 
ಪ್ರತ್ಯೇಕಿಸಲಾಗುತದೆ? 


ನೀರಿನ ಮೂಲಗಿ 
ನಿಮ್ಮ ನೆರೆಹೊರೆಯಲ್ಲಿ 
ಭಾರಿ ಪ್ರಮಾಣದ 
ನೀರನ್ನು ಎಲ್ಲಿ 
ನೋಡುತ್ತೀರಿ?ಅದು 
ಕರೆಯೆ/ ಕೊಳವೇ/ 
ಕಾಲುವೆಯೆ/ನದಿಯೆ/ಅಣೆ 
ಕಟ್ಟೆ? ಅಲ್ಲಿನ ನೀರನ್ನು 
ಗಂಡಸರು/ಹೆಂಗಸರು/ 
ಮಕಳು/ ಪ್ರಾಣಿಗಳಿಂದ 
ಹೇಗೆ 
ಬಳಸಲಾಗುತ್ತಿದೆ?ಅದನ್ನು 
ಸ್ನಾನ ಮಾಡಲು/ಬಟ್ಟೆ 
ತೊಳೆಯಲು 
ಉಪಯೋಗಿಸ 
ಲಾಗುತ್ತದೆಯೆ? ಅಲ್ಲಿ 
ಯಾರು ಸ್ನಾನ 
ಮಾಡುತಾರೆ ಮತ್ತು ಬಟ್ಟೆ 


ಮಾಡುವ ಒಂದು 
ಮೂಲ ಪ್ರಕ್ರಿಯೆ, 
ಸಂಕೇತಗಳು 
ಮತ್ತು 
ಅಳತೆಗೋಲು 
ಬಳಸುವುದರಿಂದ 
ಮತ್ತಷ್ಟು 
ಉಪಯೋಗಗಳು. 


ನೈಸರ್ಗಿಕ 
ಮೂಲಗಳು; 
ಒಳನಾಡಿನ ನೀರು 
ಮತ್ತು ಸಮುದ್ರದ 
ನೀರು; ಕುಡಿಯಲು 
ಯೋಗ್ಯವಾದ 
ನೀರು; ಬೇದಿ 
ಮತ್ತು 
ಸಾಮಾನ್ಯವಾಗಿ 
ನೀರಿಬಿಂದ 
ಬರುವ ಇತರ 
ಕಾಯಿಲೆಗಳು, 
ನೀರನ್ನು 
ಎಚ್ಚರಿಕೆಯಿಂದ 
ಬಳಸುವುದು, 
ನೀರನ್ನು ಶುದ್ದೀ 
ಕರಿಸುವುದು. 


ಜಲಾಶಯಗಳು, 
ಕಾಲುವೆಗಳು 
ಅಣೆಕಟ್ಟುಗಳು 
ಇತ್ಯಾದಿ.;ನೀರಿವ 
ಮೂಲದಲ್ಲಿ 
ವಿವಿಧ 
ಸಾರ್ವಜನಿಕ 


ಶಾಲೆ ಮತ್ತು 
ಅದರ 
ನೆರೆಹೊರೆಯ 
ಸ್ಥಳೀಯ 
ನಕಾಶೆ/ಚಾರ್ಟ. 


ಸ್ಥಳೀಯ 


ಆರೋಗ್ಯ ಇಲಾಖೆ 


ಸಿಬ್ಬಂದಿಗಳು, 
ಗ್ರಂಥಾಲಯದ 
ಸಂಪನ್ಮೂಲ. 


ಅಣೆಕಟ್ಟಿ/ 
ಕಾಲುವೆ/ 
ಕಲ್ಯಾಣಿ/ 


ನೀರಿನ 
ಮೂಲಗಳಿಗೆ 
ಬೇಟಿಕೊಟ್ಟಿ 
ನೀರನ್ನು 
ಯಾವುದಕ್ಕೆ 
ಬಳಸಲಾಗುತ್ತದೆ 
ಎಂದು ಅವ 
ಲೋಕಿಸುವುದು. 
ಚರ್ಚೆ, ಮತ್ತು 
ನೀರನ್ನು 
ದಮರುಪಯೋಗ 
ಮಾಡಿಕೂಳ್ಳುತ್ತಿರು 
ವುದುನ್ನು ಎತ್ತಿ 
ತೋರಿಸುವ 
ಪತ್ರಗಳನ್ನು 
ಬರೆಯುವುದು/ 
ಬಿತ್ತಿ ಚಿತ್ರಗಳನ್ನು 
ಮಾಡುವುದು. 


ನೆರೆಹೊರೆ 
ಯಲ್ಲಿರುವ ನೀರಿನ 
ಮೂಲದ ಮತ್ತು 
ನದಿ/ ಸಮುದದಲ್ಲಿ, 
ಕಂಡುಬರುವ 
ಪ್ರಾಣಿಗಳ 
ಜಿತ್ರಬಿಡಿಸುವುದು/ 
ಬನ್ನ ಹಚ್ಚುವುದು/ 


ತೊಳೆಯುತ್ತಾರೆ ಮತ್ತು 
ಯಾರು ಅದನ್ನು 
ಮಾಡುವುದಿಲ್ಲ? ನೀರನ್ನು 
ಕೂಳಕಾಗದಿರುವಂತೆ 
ನಾವು 
ನೋಡಿಕೊಳ್ಳವುದು 
ಹೇಗೆ? 
ಕಾರಾನೆಗಳು/ಜನರು 
ಕಸ ಅಥವಾ 
ಅಪಾಯಕಾರಿ 
ವಸ್ತುಗಳನ್ನು ನದಿಗೆ 
ಅಥವಾ ಸಮುದ್ರಕ್ಕ 
ಎಸೆಯುತ್ತಿದ್ದಾರೆ 
ಎನ್ನುವುದನ್ನು ನೀವು 
ಕಂಡು ಕೊಂಡಿದ್ದೀರಾ? 
ನಾವು ನದಿಗಳಿಗೆ ಮತ್ತು 
ಸಮುದಗಳಿಗೆ ಏನು 
ಮಾಡುತ್ತಿದ್ದೇವೆಯೋ 
ಅದರ ಕಾರಣದಿಂದ 
ಕೆಲವು ಪ್ರಾಣಿಗಳಿಗೂ 
ಸಮಸ್ಯೆ 


ಯುಂಟಾಗುತ್ತಿದೆಯೆ? 


ಸಮ್ಮ ನದಿ/ಸಮುದ್ರ 
ನಾವಿರುವ ಪ್ರದೇಶಕ್ಕೆ 
ತುಂಬಾ ಹತ್ತಿರವಿರುವ 
ನದಿ ಯಾವುದು? ಬೇರೆ 
ಬೇರೆ ಯತುಮಾನದಲ್ಲಿ 
ನೀರಿನ ಹರಿವನಲ್ಲಿ 
ಬದಲಾವಣೆ 
ಯಾಗುತ್ತಿರುವುದನ್ನು 
ಕಂಡಿದ್ದೇವೆಯೆ? ನಮಗೆ 
ಗೊತ್ತಿರುವ ದೊಡ್ಡ 
ನದಿಗಳಾವುವು? ನೀವು 
ಸಮುದ್ರವನ್ನು 
ನೋಡಿದ್ದೀರಾ? 
ನದಿ/ಸಮುದ್ರದಲ್ಲಿ 
ವಾಸಿಸುವ 
ಪ್ರಾಣಿಗಳಾವುವು? 


ಬೇರನ್ನು ಕಾಯಿಸಿದಾಗ 


ಚಟುವಟಿಕೆಗಳು; 
ನೀರಿನ ಮೂಲಗಳ 
ರಕ್ಷಣೆ. 


ನೀರು ಒಂದು 
ಕೂರತೆಯ 
ಸಂಪನ್ಮೂಲವಾಗಿ 
ಮತ್ತು ಅದನ್ನು 
ಪಡೆದುಕೊಳ್ಳಲು 
ಹೆಣೆಗಾಡುವುದು 
(ಅತ್ಯ೦ತ 
ಆಳವಾದ 
ಬಾವಿಗಳನ್ನು 
ತೋಡಿ 
ಸಂಪನ್ಮೂಲ 
ಗಳನ್ನು ಕೊಳ್ಳೆ 
ಹೊಡೆಯ 
ಬಲ್ಲವರು). 


ನದಿಗಳು ಮತ್ತು 
ಸಮುದ್ರಗಳು; 
ನೀರಿನ 
ಹರಿವಿನಲ್ಲಿ 
ಆಗುವ 
ಯತುಮಾನದ 
ಬದಲಾವಣೆ; 
ನದಿ/ಸಮುದ್ರದಲ್ಲಿ 
ರುವ ಪ್ರಾಣಿಗಳು. 
ನೀರಿನ ಮಾಲಿನ್ಯ 


ಶೂಳ ಇತ್ಯಾದಿಗಳ 
ಸಿನೆಮಾಗಳು, 
ಛಾಯಾಚಿತ್ರಗಳು, 
ಸ್ಥಳೀಯ ಜ್ಞಾನ. 
ಕೋಕ್‌ ನ ವಿರುದ್ಧ 
ಕರಳದ ಪ್ಲಾಜಿ 
ಮಾಡಾದಲ್ಲಿ 
ಇತ್ತೀಚಿಗೆ 
ಪಂಚಾಯತ್‌ 
ನಡೆಸಿದ 
ಹೋರಾಟದ 
ಕಥನ. 


ಸ್ಥಳೀಯ ಜ್ಞಾನ, 
ಎಸ್‌.ಸಿ.ಇ.ಆರ್‌.ಟಿ, 
ದೆಹಲಿ, ಆರನೇ 
ತರಗತಿಯ ಪೌರ 
ನೀತಿಯಲ್ರಿರು 


ಮಾದರಿಯನ್ನು 
ಮಾಡುವುದು 
(ಬಳಸಿದ 
ವಸ್ತುಗಳನ್ನು 
ಉಪಯೋಗಿಸಿ 
ಕೂಂಡು). 


ಒದೆ ಬಟ್ಟೆ 
ಅಥವಾ ನೀರಿನ 
ಪಾತ್ರೆಯ ನೀರು 
ಸೂರ್ಯನ ಬೆಳಕು 
ಮತ್ತು ನೆರಳಿನಲ್ಲಿ 
ಒಣಗುವುದರ 
ಶುರಿತು 
ಚಟುವಟಿಕೆ. 


ಸಾಗಾಣಿಕೆಯಲ್ಲಿ 
ಬಳಸಲಾಗುವ 
ಪ್ರಾಣಿ ಮತ್ತು 
ಜನರು ಅವುಗಳ 
ಮೇಲೆ ಸವಾರಿ 
ಮಾಡುವ 
ಉದಾಹರಣೆ 
ಗಳನ್ನು ನಟಿಸಿ 
ತೋರಿಸುವುದು. 


ಕಣ್ಮರೆಯಾಗುತ್ತದೆಯೆ? 
ಕೂಚ್ಛೆಗುಂಡಿಗಳು ಏಕ 
ಒಣಗುತ್ತವೆ? ಯಾವ 
ಯತುವಿನಲ್ಲಿ ಒದ್ದೆ 
ಬಟ್ಟೆಗಳು ಬೇಗ 
ಒಣಗುತ್ತವೆ? ಯಾವಾಗ 
ಅವು ಒಣಗುವುದು 
ಕಷ್ಟವಾಗುತ್ತದೆ? 
ತಣ್ಣಗಿನ ಬೀರಿರುವ 
ಲೋಟದ ಹೊರಗೆ ನೀರಿನ 
ಹನಿಗಳು ಹೇಗೆ 
ಬಂದವೆಂದು ನೋಡಿ 
ನೀವು 
ಆಶ್ಚರ್ಯಪಟ್ಟಿದ್ದೀರಾ? 


5. ಪ್ರಯಾಣ 
ಸಾರಿಗೆಗೆ ಪ್ರಾಣಿಗಳ 
ನೀವು 
ಟಾಂಗಾ/ಕುದುರೆ 
ಗಾಡಿಯಲ್ಲಿ 
ಪ್ರಯಾಣಿಸಿದ್ದೀರಾ? 
ಬಸ್ಸಿನಲ್ಲಿ 
ಪ್ರಯಾಣಿಸುವುದಕ್ಕಿಂತ 
ಅದು ಹೇಗೆ ಭಿನ್ನವಾಗಿದೆ? 
ಆ ಕುದುರೆಗಳನ್ನು 
ಚೆನ್ನಾಗಿ ನೋಡಿ 
ಕೂಳ್ಳಲಾಗುತ್ತಿದೆಯೆ? 
ನೀವು ಕುದುರೆಲಾಳವನ್ನು 
ನೋಡಿದ್ದೀರಾ? ಅದನ್ನು 
ಏಕ ಬಳಸಲಾಗುತ್ತದೆ? 
ಪ್ರಾಣಿಗಳನ್ನು ಬಳಸಿ 
ಯಾವ ವಸ್ತುಗಳನ್ನು 
ಸಾಗಿಸುವುದನ್ನು ನೀವು 
ನೋಡಿದ್ದೀರಾ? ನೀವು 
ಪ್ರಾಣಿಗಳ ಮೇಲೆ ಸವಾರಿ 
ಮಾಡಬೇಕಾಗಿ ಬರುವ 
ವಿಶೇಷ 
ಸಂದರ್ಭಗಳಿವೆಯೆ? 


ಪಯಾಣಿಸಮು 
ಮಾಡುವ ಖರ್ಚು 


ಮತ್ತು ಪ್ರಾಣಿಗಳ 
ಮೇಲಾಗುವ 
ದುಷ್ಟರಿಣಾಮ 
ಗಳು. 


ಆವಿಯಾಗುವ 
ಮತ್ತು ಹನೀಕರಣ 
ವಾಗುವ 
ಮೂಲಭೂತ 
ಪ್ರಕ್ರಿಯೆಗಳು. 


ಸಾಗಾಣಿಕೆಯಲ್ಲಿ 
ಪ್ರಾಣಿಗಳ ಬಳಕೆ; 
ಪ್ರಾಣಿಗಳ ಬಗ್ಗೆ 
ಸೂಕ್ಷಗ್ರಾಹಿ 
ಗಳಾಗಿರುವುದು. 


ವಂತಹ ಕತೆಗಳು - 
ಯಮುನ ಎನ್ನುವ 
ಪಾಠ. 


ಮಗುವಿನ 
ದಿನನಿತ್ಯ 
ಅವಲೋಕನಗಳು 
ಮತ್ತು 
ತರಗತಿಯೊಳಗಿನ 
ಚರ್ಚ್‌ಗಳು. 


ಪ್ರಯಾಣದ 
ಮೈಯಕಿಕ 
ಅಮುಭವ; 
ಟಾಂಗಾದಲ್ಲಿ 
ಪ್ರಯಾಣಿಸು 
ವಾಗಿನ 
ಹಾಡುಗಳು, 
ಇತ್ಯಾದಿ. 


ಬಸ್ಸಿನ 
ಪ್ರಯಾಣದೊಂದು 
ಅಭಿನಯ. 
ಚಲಾವಣೆ 
ಯಲ್ಲಿರುವ 
ನೋಟಿಗಳು 
ಮತ್ತು ನಾಷ್ಯಾಗಳ 
ಪರಸ್ಪರ ಹೋಲಿಕೆ; 
ಕಾಗದದ ಮೇಲೆ 
ನಾಣ್ಯಾಗಳ ಪ್ರತಿ 
ಮಾಡುವುದು. 
ಶಾಲಾ ಲಾಂಛನ/ 
ಲೋಗೋ ಅನ್ನು 
ವಿನ್ಯಾಸ 
ಗೊಳಿಸುವುದು. 


ರೈಲು/ಬಸ್ಸು/ದೋಣಿ 
ಇತ್ಯಾದಿಗಳಲ್ಲಿ ನಾವು 
ಪ್ರಯಾಣಿಸುವಾಗ ನಾವು 
ಹೇಗೆ ಪಾವತಿಸುತ್ತೇವೆ? 
ಯಾರು ಬಸ್ಸು/ 
ರೈಲು ಟಿಕೆಟ್‌ 
ಕೂಡುತ್ತಾರೆ? ತಪಾಸಣೆ 
ಮಾಡುತ್ತಾರೆ? 
ಚಲಾವಣೆ 

ಯಲ್ಲಿರುವ 

ಯಾವ ನೋಟುಗಳನ್ನು 
ಮತ್ತು ನಾಣ್ಯಾಗಳನ್ನು 
ನೀವು ನೋಡಿದ್ದೀರಿ? 
ಹತ್ತು ರೂಪಾಯಿ 
ನೋಟಿನ ಮೇಲೆ ಯಾವ 
ಪ್ರಾಣಿಯ ಚಿತ್ರವನ್ನು 
ನಾವು ನೋಡಬಹುದು? 
ಪ್ರತಿಯೊಂದು ನಾಷ್ಯಾದ 
ಮೇಲೂ ಯಾವ ಚಿಹ್ನೆ 
ಇದೆ? ಒಂದು ನೋಟಿನ 
ಮೇಲೆ ಎಷ್ಟು ಭಾಷೆಯ 
ಲಿಪಿಗಳನ್ನು ನೀವು 
ಗುರುತಿಸಬಲ್ಲಿರಿ? 
ಚಲಾವಣೆ 

ಯಲ್ಲಿರುವ ಪ್ರತಿಯೊಂದು 
ನೋಟಿನ ಮೇಲೂ 
ಕಾಣುವ ಮುಖದ ವ್ಯಕ್ತಿ 
ಯಾರು? ನಮ್ಮ ಅಜ 
ಅಜ್ಜಿಯರು ಚಿಕ್ಕವರಿದ್ದಾಗ 
ಯಾವ ನೋಟುಗಳನ್ನು/ 
ನಾಲ್ಯಾಗಳನ್ನು 
ಉಪಯೋಗಿಸಿದ್ದರು? 


ಮತ್ತೊ೦ದು ಜಾಗಕ್ಕೆ 
ಪಯಾಣಿಸುವುದು 
ನಿಮ್ಮ ಹಳ್ಳಿ/ ನಗರದಿಂದ 
ಬಹಳ ದೂರಕ್ಕ 
ಪ್ರಯಾಣಿಸಿರುವ 
ಯಾರಾದರೂ ನಿಮಗೆ 
ಗೊತ್ತಿರುವರೆ? ಅವರು 


ಚಲಾವಣೆ 
ಯಲ್ಲಿರುವ 
ನೋಟಿಗಳು 
ಮತ್ತು ನಾ್ಯಾಗಳು, 
ರಾಷ್ಟೀೀಯ 
ಚಿಹ್ನೆಗಳ ಬಗ್ಗೆ 
ಪರಿಚಿತತೆ, ಕಲವು 
ಬಾಷೆಯ 
ವಿಪಿಗಳನ್ನು 
ಗುರುತಿಸುವುದು; 
ಮಹಾತ್ಮ 
ಗಾಂಧಿಯವರ 
ಚಿತ್ರವಿರುವ 
ಹಳೆಯ ನಾಣ್ಯಗಳ 
ಪರಿಚಯ. 


ಚಲಾವಣೆ 
ಯಲ್ಲಿರುವ 
ನೋಟುಗಳು 
ಮತ್ತು ನಾಲ್ಯಾಗಳು; 
ರೈಲು ಮತ್ತು 
ಬಸ್ಸು 
ಟಿಕೇಟಿಗಳು. 
ಹಳೆಯ 
ನಾಣ್ಯಗಳು/ 
ಹಳೆಯ ನಾಷ್ಕಾಗಳ 
ಚಿತ್ರಗಳು; ಒಂದು 
ವಸ್ತು 
ಸಂಗ್ರಹಾಲಯಕ್ಕೆ 
ಬೇಟಿ. 


ಓದುವುದು ಮತ್ತು 
ಕೇಳುವುದು, ಚರ್ಚ್‌, 
ತಾವೊಬ್ಬರೇ 
ಪ್ರಯಾಣ ಮಾಡಿದ 
ಅಥವಾ 
ಸಂಬಂಧಿಕರ 
ಭೇಟಿಗೆ 
ಪ್ರಯಾಣಿಸಿದ 
ಅಮುಭವಗಳು. 


ಇಟ್ಟಿಗೆಗಳನ್ನು 
ಮಾಡುವುದು; 
ವಿವಿಧ ಸಾಧನ 
ಸಲಕರಣೆಗಳ 
ಶುರಿತು 
ಮಾತನಾಡುವುದು 
ಮತ್ತು ಚಿತ್ರ 
ಬಿಡಿಸುವುದು. 
ವಿವಿಧ 
ಸೇತುವೆಗಳನ್ನು 
ಮತ್ತು ಜನರು ಹೇಗೆ 
ಹಗ್ಗ, ದಿಮ್ಮಿಗಳು 
ಮತ್ತು 
ಬಿದಿರುಗಳನ್ನು 
ಉಪಯೋಗಿಸಿ 
ತಮ್ಮದೇ ಸ್ಥಳೀಯ 
ಸೇತುವೆಗಳನ್ನು 
ಕಟ್ಟೆ ಕೊಳ್ಳುತ್ತಾರೆ 
ಐನ್ನುವುದನ್ನುಅವ 
ಲೋಕಿಸುವುದು, 
ಅವುಗಳ ಚಿತ್ರ 
ಬಿಡಿಸುವುದು 
ಮತ್ತು 
ವಿವರಿಸುವುದು. 


ಅಷ್ಟು ದೂರ ಏಕೆ 
ಹೋದರು? ಅವರು 


ಅಲ್ಲೇನು ಮಾಡುತ್ತಾರೆ? 
ಅವರು ನಿಮ್ಮ ಮನೆಗೆ 


ಬರುವಾಗ ಹೇಗೆ 
ಪ್ರಯಾಣಿಸುತ್ತಾರೆ? 


6. ನಾವು ಸೃಷ್ಟಿಸುವ 
ಮತು, ಮಾಡುವ 


ಸಂಗತಿಗಳು 


ಕಟ್ಟೆಡ ಸಾಮಗ್ರಿಗಳು 


ಮತ್ತು ಸಾಧನಗಳು 
ಇಟ್ಟಿಗೆಗಳನ್ನು ಹೇಗೆ 


ಮಾಡಲಾಗುತ್ತದೆ? ಒಂದು 


ಗೋಡೆ ಅಥವಾ 


ಮನೆಯನ್ನು ಕಟ್ಟಿವಾಗ 
ಯಾವ ಸಾಧನಗಳನ್ನು 
ಬಳಸುವುದನ್ನು ನೀವು 


ನೋಡಿದ್ದೀರಿ? 


ನೀವು ಶಾಲೆಗೆ ಬರುವಾಗ 
ಸೇತುವೆಯನ್ನು ದಾಟಿ 
ಬರಬೇಕ? ನಾವು ಯಾವ 
ತರದ ಸೇತುವೆಗಳನ್ನು 


ನೋಡಿದ್ದೀವಿ ಮತ್ತು 
ಎಲ್ಲಿ? ನಾವು ಎಷ್ಟು 
ರೀತಿಗಳಲ್ಲಿ 
ಸೇತುವೆಗಳನ್ನು 
ಕಟ್ಟಿಬಹುದು? 


1. ಕುಟಿಂಬ ಮತ್ತು 


ಸ್ನೇಹಿತರು 


ಭೂಮಿಯ 
ವಿವಿಧ ರೂಪಗಳು, 
ಬಾಷೆಗಳು, ಬಟ್ಟೆ, 
ಆಹಾರಾ 
ಬ್ಯಾಸಗಳು, 
ಮತ್ತೊಂದು 
ದೇಶದ ಬಗ್ಗೆ 
ಒ೦ದು ರೀತಿಯ 
ಕಲ್ಪನೆ (ಕತೆ/ 
ಕಾಲ್ಕನಿಕ ಕಥನದ 
ಮೂಲಕ 
ಮಾತ್ರವೇ) 


ಸೃಷ್ಟಿಸುವ 
ಪ್ರಕ್ರಿಯೆಗೆ ಕಜ್ವಾ 
ವಸ್ತುಗಳು, 
ಸಾಧನಗಳು, ಶ್ರಮ, 
ಶಕ್ತಿ, ಇವೆಲ್ಲವೂ 
ಬೇಕಾಗುತ್ತವೆ. 
ಕಾಲಕ್ರಮೇಣ 
ಇವುಗಳಲ್ಲಿ ಮತ್ತು 
ಪರಿಸರದಲ್ಲಿ 
ಕೂಡ 
ಬದಲಾವಣೆ 
ಗಳಾಗುತ್ತವೆ .. 
ಕಟ್ಟಿಡ 
ನಿರ್ಮಾಣಕ್ಕೆ 
ಬಳಸಲಾಗುವ 
ವಸ್ತುಗಳು ಮತ್ತು 
ಸಾಧನ 
ಸಲಕರಣೆಗಳು; 
ಕಟ್ಟಿಡ 
ನಿರ್ಮಾಣದಲ್ಲಿ 
ತೊಡಗಿ 
ಕೂಂಡಿರುವ 
ಜನರಲ್ಲಿ ಇರುವ 
ವಿನಿಧ 
ಕೌಶಲಗಳು. 


ಅವರು ಬಂದ 
ಪ್ರದೇಶದ 
ವಿವರಣೆಗಳಿರುವ 
ಪ್ರವಾಸ ಕಥನ; 
ರೈಲು/ಹಡಗು/ 
ವಿಮಾನ 
ಯಾನಗಳ 
ವಿವರಣೆ. 


'ಗೋಯಿಂಗ್‌ ಟಿ 
ಸ್ಕೂಲ್‌ ಇನ್‌ 
ಇಂಡಿಯಾ 
(ಲೀಸಾ ಹೈಡ್ಲಾಫ್‌, 
ಪೆ೦ಗ್ನಿನ್‌) ಎನ್ನುವ 
ಪುಸ್ತಕದಲ್ಲಿರು 
ವಂತಹ ಮಕ್ಕಳು 
ದಾಟಿವ ವಿವಿಧ 
ಸೇತುವೆಗಳು; 
ಕಟ್ಟಿಡ ನಿರ್ಮಾಣ 
ಪ್ರಕ್ರಿಯೆ, 
ಬಳಸಲಾಗುವ 
ಸಾಧನ 
ಸಲಕರಣೆಗಳ 
ವಿವರಣೆ ಮತ್ತು 
ಚಿತ್ರಗಳು. ವಿವಿಧ 
ಸೇತುವಗಳ 
ಅವಲೋಕನ; 
ಸೇತುವೆಗಳನ್ನು 
ಕಟ್ಟುವುದು. 


ಶಾಲೆಯಲ್ಲಿ 
ಆಟಿಕೆಯ 
ಸೇತುವೆಗಳನ್ನು 
ನಿರ್ನ್ಬಿಸುವುದು. 


ಚಟುವಟಿಕೆ - 
ನಿಮ್ಮ ಕುಮಿಂಬದ 
ಎಲ್ಲ ಸದಸ್ಯರ 
ಹೆಸರುಗಳನ್ನು 
ಅವರ 
ವಯಸ್ಸಿನೊಂದಿಗೆ 
ಬರೆಯಿರಿ. ಎಷ್ಟು 
ಪೀಳಿಗೆಯವರ 
ವಿವರಗಳನ್ನು 
ಪಡೆಯಲು ನಿಮಗೆ 
ಸಾಧ್ಯವಾಗಿದೆ? 


1.1ಸ೦ಬಂಧಗಳು 
ವಂಶವೃಕ 

ನಿಮಗೆ ಎಷ್ಟು ಸಾಧ್ಯವೋ 
ಅಷ್ಟು ನಿಮ್ಮ 
ಸಂಬಂಧಿಕರ ಬಗ್ಗೆ 
ಮಾಹಿತಿಯನ್ನು ಪಡೆದು 
ನೀವು ನಿಮ್ಮ 
ವಂಶವೃಕ್ಷವನ್ನು 
ರಚಿಸಲು ಸಾಧ್ಯವೆ? 
ನೀವು ನೋಡಿಯೇ 
ಇಲ್ಲದಿರುವ 
ಸಂಬಂಧಿಕರುಗಳು 
ಯಾರು? ಅವರು ಎಲ್ಲಿ 
ವಾಸಿಸುತ್ತಿದ್ದಾರೆ? 


ಒಂದು ಕಡೆಯಿಂದ 


ತರಗತಿ ೪ 


ಪರಿಸರ 


ಮಾರ್ಪಾಡಾ 
ಗುತ್ತಿರುವ 
ಹುಟಿಂಬ - 
ವಿಶಾಲವಾದ 
ಸಮಾಜೋ- 
ಆರ್ಥಿಕ ಶಕ್ತಿಗಳು 
ಕುಟುಂಬಗಳಲ್ಲಿನ 
ಜೀವನದ 
ಗುಣಮಖಟ್ಧಿ ಮತ್ತು 
ಅದರ ರಚನೆಯ 
ಮೇಲೆ ಪರಿಣಾಮ 
ಬೀರಿ ಅವುಗಳನ್ನು 
ಬದಲಾ 
ಯಿಸುತ್ತಿವೆ; 
ಹಲವು ಪೀಳಿಗೆಗಳ 
ಬಗ್ಗೆ ಕಲ್ಪನೆ; ಹೇಗೆ 
ಕಲವು ಜನರು 
ಹೊರ 
ಹೋಗುತ್ತಾರೆ, 
ಕಲವರು 
ಒಟ್ಟ್ಕಾಗಿರುವು 
ದನ್ನು 
ಮುಂದುವರೆ 
ಸುತ್ತಿದ್ದಾರೆ, ಮತ್ತು 
ಹೇಗೆ 
ಕುಟಿಂಬಗಳು 
ಹಲವಾರು 
ಸ್ಥಳಗಳಲ್ಲಿ 
ರೂಪುಗೊಳ್ಳತ್ತವೆ 
/ಮರುರೂಪು 
ಗೊಳ್ಳೃತ್ತವೆ. 
ಇವೆಲ್ಲವೂ ಹೇಗೆ 
ಒಂದು 
ಹುಟಿಂಬದೊಳಗೆ 
ಪಾತ್ರಗಳ, 
ಸಂಬಂಧಗಳ, 


ಅಧ್ಯಯನಗಳು 


ಕುಟಿಂಬದ 
ಹಳೆಯ 
ಛಾಯಾಚಿತ್ರ 
ಗಳೊಂದಿಗೆ 
ವಂಶವೃಕ್ಷದ 
ಸುತ್ತಲೂ 
ಹೆಣೆದಿರುವ 
ಒಂದು ಕತೆ. 


ಚರ್ಚ್‌ ಅಥವಾ 
ಪತ್ರ 
ಬರೆಯುವುದು; 
ಜಿತ ಬಿಡಿಸುವುದು. 


ಕುಮಿಂಬದ 
ಜನರನ್ನು 
ಅಮುಕರಿಸುವುದು - 
ನಗು ಮತ್ತು 
ಧ್ವನಿಗಳು; 
ಕುಟಿಂಬದ ಜನರ 
ಜಿತ ಬಿಡಿಸುವುದು. 
ಅವರು ಗಮನಿಸಿದ 
ಶಿಶುವಿನ ಬಗ್ಗೆ 
ಬರೆಯುವ 
ಚಟುವಟಿಕೆ 
ಪಾಠಗಳು. 


ಮತ್ತೊ೦ದು ಕಡೆಗೆ 
ಸ್ಲಳಾಂತರಿಸುವುದು 
ನೀವು ಈಗ 
ವಾಸಿಸುತ್ತಿರುವ ಜಾಗದಲ್ಲಿ 
ಯಾವಾಗಲೂ 
ವಾಸಿಸುತ್ತಿದ್ದೀರಾ? 
ಇಲ್ಲವಾದಲ್ಲಿ ನಿಮ್ಮ 
ಕುಟುಂಬವು ಎಲ್ಲಿಂದ 
ಬಂದಿದೆ? 


ಯಾರು ಗಟ್ಟಿಯಾಗಿ 
ನಗುತ್ತಾರೆ 
ಕುಟುಂಬದಲ್ಲಿ ಯಾರು 
ಅತ್ಯ೦ತ 
ಉದ್ದ/ಗಿಡ್ಡ?ಯಾರಿಗೆ 
ಉದ್ದದ ಕೂದಲಿದೆ? 
ಎಷ್ಟು ಉದ್ದ? ಯಾರಿಗೆ 
ತು೦ಬಾ ದೊಡ್ಡ 
ಧ್ವನಿ/ನಗು ಇದೆ? ಎಷ್ಟು 
ದೂರದಿಂದ ಅದು ನಿಮಗೆ 
ಕೇಳಿಸುತ್ತದೆ? ಅತ್ಯ೦ತ 
ಮೃದುವಾಗಿ 
ಮಾತನಾಡುವವರು 
ಯಾರು? ಮಗು ಯಾವಾಗ 
ಅತ್ಯಂತ ಗಟ್ಟೆಯಾಗಿ 
ಅಳುತ್ತದೆ? ಅದಕ್ಕೆ 
ಹಸಿವಾದಾಗಲೋ 
ಅಥವಾ 
ಸಿಟ್ಟಿಬಂದಾಗಲೋ? 
ಕುಟುಂಬದಲ್ಲಿ ಅತ್ಯಂತ 
ಒಳ್ಳೆಯ ಅಡುಗೆ ಯಾರು 
ಮಾಡುತ್ತಾರೆ? 


ಸಮ್ಮ ಇಷ್ಟಾಬಿಷ್ಟಗಳ 
ನಿಮ್ಮ ಅಚ್ಚುಮೆಚ್ಚಿನ 
ಬಲ ಯಾವುದು? ನಿಮ್ಮ 
ಸ್ನೇತರ ಅಚ್ಚಮೆಚ್ಚಿನ 
ಬಲ ಯಾವುದು? ಬಿಮಗೆ 
ಇಷ್ಟವಾದ ಆಹಾರ 


ಮೌಲ್ಯ 
ವ್ಯವಸ್ಥೆಗಳ, 
ಆಶಯಗಳ ಮೇದೆ 
ಪರಿಣಾಮ 
ಬೀರುತ್ತಿವೆ? 


ವಾಸಸ್ಮಳದ 
ಸ್ಥಳಾಂತರ - 
ವಲಸೆ/ವರ್ಗಾವಣೆ 
/ ಮನೆ ಕೆಡವಿ 
ರುವುದರಿಂದ ಆದ 
ಸ್ಥಳಾಂತರಕ್ಕೆ 
ಸಂಬಂಧಪಟ್ಟಿ 
ಕಷ್ಟಗಳು. 


ಎತ್ತರದ 
ಮಾಪನದ 
ಮೂಲ 
ಕಲ್ಸನೆಗಳು; 
ಸಂಬಂಧಿಗಳ 
ಗುಣಗಳು ಮತ್ತು 
ಕೌಶಲಗಳನ್ನು 
ಅವಲೋಕಿ 
ಸುವುದು ಮತ್ತು 
ಮೆಚ್ಚುವುದು; 
ಶಿಶುಗಳನ್ನು 
ಅವಲೋಕಿ 
ಸುವುದು. 


ಅಣೆಕಟ್ಟಿನ 
ನಿರ್ಮಾಣ 
ಅಥವಾ ನಗರದ 
ಕೂಳಚೆಪ್ರದೇಶವ 
ನ್ನು ಕೆಡವಿದ್ದರ 
ಪರಿಣಾಮವಾಗಿ 
ಸ್ಥಳಾಂತರಗೊಂಡ 
ಕುಟಿಂಬ ಅಥವಾ 
ವಲಸೆ 
ಹೋಗುತ್ತಿರುವ 
ಶುಟಿಂಬದೊಂದು 
ಕಥೆ. 


ವ್ಯಂಗ್ಯಚಿತ್ರಗಳು; 
ಕಥನಗಳು. 


ಅವಲೋಕನ, 
ಚರ್ಚೆ, ಸ್ನೇಹಿತರ 
ಇಷ್ಟಾನಿಷ್ಟಗಳ 
ಬಗ್ಗೆ 
ವಿವರಿಸುವುದು 
ಮತ್ತು 
ಬರೆಯುವುದು; 
ಮಕ್ಕಳ 
ಅಚ್ಚುಮೆಚ್ಚಿನ 
ಆಹಾರ/ಬಣ್ಣೂ 
ಇತ್ಯಾದಿಗಳ ಬಗ್ಗೆ 
ತರಗತಿಯ 
ಸಮೀ್ಸೆ. 


ಬ್ರೈಲ್‌ 
ಹಾಳೆಯೊಂದಿಗೆ 
(ಅಥವಾ ಬ್ರೈಲ್‌ 
ಹಾಳೆಯ 
ಮಾದರಿಯ 
ಅಮುಕರಣೆ 
ಯೊಂದಿಗೆ) 
ಚಟುವಟಿಕೆ. 


ಯಾವುದು? ನಿಮ್ಮ 
ಸ್ನೇಹಿತರ ಇಷ್ಟವಾದ 
ಆಹಾರ ಯಾವುದು? 
ನಿಮ್ಮ ಸ್ನೇಹಿತರ 
ಇಷ್ಟಾನಿಷ್ಟಗಳು ನಿಮಗೆ 
ಗೊತ್ತಿದೆಯೆ? ನಿಮಗೆ 
ಆಗದಿರುವ 
ಯಾವುದಾದರೂ 
ವಾಸನೆಗಳಿವೆಯೆ 
(ಮೀನು, ಸಾಸಿವೆ ಎಣ್ಣೆ, 
ಬೆಳ್ಳುಳ್ಳಿ ಮೊಟ್ಟೆ 
ಇತ್ಯಾದಿ)? ನೀವು 
ಮೀನನ್ನು ತಿನ್ನುತ್ತೀರಾ? 


ಸ್ಪರ್ಜ್ಷನ್‌ ಮೂಲಕ 
ಓದುವುದು 

ಜನರು ತಮ್ಮ ಕೈಗಳ 
ಮೂಲಕ ಹೇಗೆ ಓದುತ್ತಾರೆ 
ಎನ್ನುವದು ನಿಮಗೆ 
ಗೊತ್ತಿದೆಯೆ? ನೋಡಲು/ 
ಮಾತನಾಡಲು/ 
ನಡೆಯಲು 
ಕಷ್ಟಪಡುತ್ತಿರುವ 
ಯಾರಾದರೂ ನಿಮಗೆ 
ಗೊತ್ತೆ? ನಿಮ್ಮ ಪ್ರಕಾರ 
ಅವರು ಅಂತಹ 
ಸಮಸ್ಯೆಯಿಂದ 
ಹೊರಬರುವುದನ್ನು ಹೇಗೆ 
ಕಲಿಯುತ್ತಾರೆ? 


1.2ಕೆಲಸ ಮತ್ತು 
ಆಟಿ 
ತಂಡದ ಆಟಿಗ - 
ಬೆಮ್ಮೆ ಹೀರೋಗಳ 
ನೀವು ಯಾವುದಾದರೂ 


ನಮ್ಮ ದೇಹಗಳು, 
ನಮ್ಮ 
ಇಂದ್ರಿಯಗಳು, 
ನಮ್ಮ ಇಷ್ಟಗಳು/ 
ಇಷ್ಟವಾಗ 
ದಿರುವುದು 
ಒಬ್ಬರಿಂದೊ 
ಬೃರಿಗೆ 
ಬದಲಾಗುತ್ತದೆ - 
ಉದಾಹರಣೆಗೆ 
ಕಟ್ಟಿ / ಸುಗಂಧ 
ವಾಸನೆ ಮತ್ತು 
ರುಚಿ ವಾಸನೆ 
ಅತ್ರ್ಯಾದಿಗಳ 
ಸಾಂಸ್ಕೃತಿಕ 
ಪೆಬಾವಗಳು 
(ಸಿದ್ದ 
ಮಾದರಿಗಳನ್ನು 
ಅನ್ಹಯಿಸದೆ 
ಚರ್ಚ್‌ 
ಮಾಡುವುದು). 


ವಿಕಲ ಚೇತನರ 
ಬಗ್ಗೆ ಅರಿವು 
ಮೂಡಿಸುವುದು 
ಮತ್ತು ಸೂಕ್ಷ್ಮ 
ಗ್ರಾಹಿಗಳನ್ನಾಗಿ 
ಸುವುದು. 


ವಿಭಿನ್ನ ಸಂಸ್ಕೃತಿ 
ಗಳಲ್ಲಿರುವ ರುಚಿ, 
ವಾಸನೆ, ಬಣ್ಣಗಳ 
ಆದ್ಯತೆಗಳ ಕುರಿತ 
ಕಥನಗಳು. 


ಹೆಲೆನ್‌ ಕೆಲ್ಲರ್‌ 


ಅವರ ಆತ್ಮಚರಿತೆ; 


ಅವರು ಹೇಗೆ 
ಕಲಿತರು ಎನ್ನುವ 
ಕುರಿತು ಅವರ 
ಶಿಕ್ಷಕಿಯ 
ವಿವರಣೆಯ 
ಉದ್ದೃತ ಭಾಗ; 
ಬ್ರೈಲ್‌ ಹಾಳೆ. 


ಮಾಹಿತಿ 
ಸಂಗ್ರಹಣೆ, ಚಿತ್ರಗಳ 
ಆಲ್ಪಮ್ಮಳನ್ನು 
ತಯಾರಿಸುವುದು; 
ಕ್ರೀಡಾಪಟು 
ವ್ಯಕ್ತಿಗಳ 
ಬಿತ್ತಿಚಿತ್ರಗಳು. 


ಸ್ಥಳೀಯ /ಸಮರ 
ಕಲೆ ಆಟಿಗಳ ಬಗ್ಗೆ 
ಓದುವುದು, 
ಚರ್ಚಿಸುವುದು, 
ಮಾಹಿತಿಯನ್ನು 
ಸಂ೦ಗಹಿಸುವುದು 
ಮತ್ತು 
ಬರೆಯುವುದು. 


ತಂಡಗಳಲ್ಲಿ 
ಆಟಿವಾಡುತ್ತೀರಾ? ನೀವು 
ಯಾವಾಗಲಾದರೂ 
ತಂಡದ 
ನಾಯಕರಾಗಿದ್ದೀರಾ? 
ಹುಡುಗರು ಮತ್ತು 
ಹುಡುಗಿಯರು ಒಟ್ಟೆಗೆ 
ಆಡುತ್ತಾರೆಯೆ? 
ಯಾವುದೇ ಭಾರತೀಯ 
ತಂಡವು ಮತೊಂದು 
ದೇಶದಲ್ಲಿ 
ಆಡಿರುವುದನ್ನು 
ಕೇಳಿದ್ದೀರಾ? ನಿಮಗೆ 
ತುಂಬಾ ಇಷ್ಟವಾದ 
ತಂಡದ ಕ್ರೀಡಾಪಟು 
ಯಾವುದು? ಯಾವುದೇ 
ರಾಷ್ಟೀಯ ಮಟ್ಟಿದ 
ಆಟಗಾರ/ ಗಾರ್ತಿ ನಿಮಗೆ 
ಗೊತ್ತಿದ್ದಾರೆಯೆ? 


ಸ್ಲಳೇಯ 
ಆಟಿಗೌ೫ಿ/ಸಮರ 
ಕಲೆಗ 

ನೀವಿರುವ ಪ್ರದೇಶದಲ್ಲಿನ 
ಸ್ಥಳೀಯ ಆಟಿ /ಸಮರ 
ಕಲೆಗಳಾವುವು? ಅದರಲ್ಲಿ 
ಪರಿಣಿತರಾಗಿರುವ 
ಯಾರಾದರು ನಿಮಗೆ 
ಗೊತ್ತಿದ್ಠಾರೆಯೆ? 
ಡೊಂಬರಾಟಿ ಅಥವಾ 
ಕುಸ್ಲಿಪಟಿವಾಗಿ ಅಬ್ಯಾಸ 
ಮಾಡುತ್ತಿರುವ 
ಯುವಕ/ತಿಯನ್ನುಮಬೀವು 
ನೋಡಿರುವಿರಾ? ಅವರಿಗೆ 
ಯಾರು ಕಲಿಸಿದರು? 
ಎಷ್ಟು ಕಾಲದವದೆಗೆ 
ಅವರು ಆ ಕಲೆ/ 
ಆಟಿವನ್ನು ಕಲಿತರು? 
ನಿಮ್ಮ ಪ್ರದೇಶದಲ್ಲಿ ಈ 
ಹಿ೦ದೆ ಆಡಿರದ ಹೊಸ 
ಆಟಿಗಳಾವುವು? 
ಸಂಜೆಗಳಲ್ಲಿ 
ವಿರಾಮಕಾಲವನ್ನು 


ಆಟಿಗಳ/ 
ಕ್ರೀಡೆಗಳ 
ವಿಧಗಳು, 
ಕ್ರೀಡೆಗಳಲ್ಲಿ 
ತಂಡಕ್ಕಾಗಿ 
ಆಡುವ 
ಧೋರಣೆಯ 
ಮಹತ್ತ, 
ಲಿಂಗಾಧಾರಿತ 
ಸಿದ್ದಮಾದರಿಗಳು. 
ಇತರ ದೇಶಗಳ 
ಮತ್ತು ರಾಷ್ಟೀಯ 
ತಂಡಗಳ ಬಗ್ಗೆ 


ಸ್ಥಳೀಯ ಮತ್ತು 
ಸಾಂಪ್ರದಾಯಿಕ 
ಸಮರ ಕಲೆಗಳ 
ಎವಿಧಗಳು/ 
ಆಟಗಳು; 
ಸಾಮಾನ್ಯವಾಗಿ 
ದಿನನಿತ್ಯ 
ಮಾಡುವ 
ಅಭ್ಯಾಸಗಳು; 
ಶಿಕ್ಷಕರು/ 
ಗುರುಗಳು; 
ಸ್ಥಳೀಯ ಆಟಗಳ 
ಸ್ವರೂಪದ 
ಲ್ಲಾಗುತ್ತಿರುವ 


ಗ್ರಂಥಾಲಯ 
ಸಂಪನ್ಮೂಲಗಳು - 
ಬಾರತೀಯ ಕ್ರಿಕಟ್‌ 
ತಂಡ; ಕಲವು 
ರಾಷ್ಟೀಯ ಮತ್ತು 
ಅಂತಾರಾಷ್ಟೀಯ 
ಆಟಿಗಾರರನ್ನು 
ಶುರಿತ ಕಥನ. 


ಸಾಂಪ್ರದಾಯಿಕ 
ಸಮರ ಕಲೆಗಳ, 
ಡೊಂಬರಾಟಿ, 
ದೋಣಿಯ ಓಟದ 
ಸ್ಪರ್ಧೆ, 
ಇತ್ಯಾದಿಗಳ 
ವಿವರಣೆ ಅಥವಾ 
ಛಾಯಾಚಿತ್ರಗಳು. 


ಅವಲೋಕನ, 
ಉಸಿರನ್ನು 
ತೆಗೆದುಕೊಳ್ಳವುದು 
ಮತ್ತು ಬಿಡುವುದು 
ಮತ್ತು ಅದರಲ್ಲಿನ 
ವ್ಯತ್ಯಾಸವನ್ನು 
ಗಮನಿಸುವುದು 
(ಕನ್ನಡಿ/ಗಾಜಿನ 
ಲೋಟಿ/ಅಂಗ್ಯೈ 
ಮೇಲೆ); 
ಎದೆಯನ್ನು 
ಅಳೆಯುವುದು; 
ಉಸಿರಾಟಿದ ಮೇಗ 
ಮತ್ತು ಹೃದಯದ 
ಬಡಿತವನ್ನು 
ಎಣಿಸುವುದು, 
ಸೈಥಹೋ 
ಸ್ಫ್ಕೋಪನ್ನು 
ಮಾಡುವುದು 


ಆನಂದಿಸಲು ವೀವು ಏನು 
ಮಾಡುತ್ತೀರಿ? ಟಿ.ವಿ. 
ಇಲ್ಲದಿದ್ದರೆ 
ಏನಾಗುವುದು? ಯಾವ 
ಕಾರ್ಯಕ್ರಮಗಳನ್ನು 
ನೋಡಬೇಕು ಎಂದು 
ಯಾರು 
ತೀರ್ಮಾನಿಸುತ್ತಾರೆ? 


ಬಿಸಿ ಮತ್ತು ತಣ್ನ್ಣಗಿಸ 
ಶ್ವಾಸ 

(ಬ್ಲೊ ಹಾಟ್‌ ಬ್ಲೊ 
ಕೋಲ್‌) 

ಒಂದು ನಿಮಿಷಕ್ಕೆ ಎಷ್ಟು 
ಬಾರಿ ನೀವು 
ಉಸಿರಾಡುತ್ತೀರಿ - 
ಸುಮ್ಮನೆ ಕುಳಿತಾಗ, 
ಓಡಿದ ತಕ್ಷಣ? ಉಸಿರನ್ನು 
ದೀರ್ಷವಾಗಿ 
ಎಳೆದುಕೊಂಡು ನೀವು 
ನಿಮ್ಮ ಎದೆಯನ್ನು ಎಷ್ಟು 
ಹಿಗ್ಗಿಸಬಲ್ಲಿರಿ? ನೀವು 
ಗಾಜಿನ ಮೇಲೆ ಉಸುರಿ 
ಅದನ್ನು ಮಬ್ಬು 
ಮಾಡಬಲ್ಲಿರಾ? 
ಯಾವುದನ್ನಾದರೂ 
ತಣ್ಣಗಾಗಿಸಲು ನೀವು 
ಹೇಗೆ ಉಸಿರು ಬಿಡುತ್ತೀರಿ? 
ಬೆಂಕಿಯನ್ನು ಉರಿಸಲು 
ಸಹ ವೀವು ಗಾಳಿಯನ್ನು 
ಊಯದುತ್ಲೀರಾ? 


ಸ್ವಚ್ಛ್‌ ಕೆಲಸ - ಕೊಳಿಕು 
ಕೆಲಸ 

ಜನರು ನಿಮಗೋಸ್ಮರ 
ಮಾಡುವ ಹತ್ತು ವಿಬಿನ್ನ 
ವಿಧದ ಕೆಲಸಗಳನ್ನು 
ನೀವು ಪಟ್ಟಿ 


ಬದಲಾವಣೆಗಳು. 


ವಿಶ್ರಾಂತಿಯ 
ಬದಲಾಗುತ್ತಿರುವ 
ಸ್ವರೂಪ. 


ನಮ್ಮ ಉಸಿರಾಟಿ- 
ವಿಭಿನ್ನ 
ಪ್ರಮಾಣದ 
ಅಂದಾಜುಗಳು; 
ಮಗುವಿನ 
ಉಚ್ಚ್ಮಾಸ ಮತ್ತು 
ನಿಶ್ವಾಸದಿಂದ 
ಅದರ ಎದೆಯ 
ಹಿಗ್ಗುವಿಕೆ ಮತ್ತು 
ಶುಗ್ಗುವಿಕೆ; ನನ್ನ 
ಉಸಿರು - ಬಿಸಿ 
ಮತ್ತು 
ತೇವಾಂಶದಿಂದ 
ಕೂಡಿದ್ದು; ಗಾಳಿ 
ಊದುವುದರಿಂದ 
ತಣ್ಣಗಾಗಬಹುದು 
ಮತ್ತು ಬೆಂಕಿ 
ಉರಿಯಲು 
ನೆರವಾಗುವುದು 
ಐಂಬ ಸೂಚಿತ 
ತಿಳುವಳಿಕ. 


ಜಾಕಿರ್‌ ಹುಸೇನ್‌ 
ಅವರ ಕತೆ - 
“ಉಸೀ ಸೆ ಥಂಡಾ 
ಉಸೀಸೆ ಗರಮ್‌” 
- ಜುಬಾನ್‌ ಬುಕ್ಸ್‌. 


ಮತ್ತು 
ಬಳಸುವುದು. 


ಸೂಚಿಸಿದ 
ಸಂಪನ್ಮೂಲ 
ಗಳನ್ನು ಆಧರಿಸಿ 
ಓದುವುದು ಮತ್ತು 
ಚರ್ಚಿಸುವುದು. 


ಶಬ್ಧ, ಆಹಾರ, 
ಬೆಳಕು ಮತ್ತು 
ಇತರ 
ಪ್ರುಜೋದನೆಗಳಿಗೆ 
ಅವು ಹೇಗೆ 
ಪ್ರತಿಕ್ರಿಯಿಸುತ್ತವೆ 
ಎಂದು ಅಧ್ಯಯನ 
ಮಾಡುವುದಕ್ಕಾಗಿ 
ಪ್ರಾಣಿಗಳನ್ನು 


ಮಾಡಬಲ್ಲಿರಾ? ಈ 
ಪಟ್ಟೆಯಲ್ಲಿ ಯಾವ 
ಕಲಸವನ್ನು ಸ್ವಚ್ನಬಾದ 
ಕಲಸ ಮತ್ತು ಯಾವ 
ಕಲಸವನ್ನು ಕೊಳಕು 
ಕಲಸವೆಂದು 
ನೋಡಲಾಗುತ್ತದೆ? 
ರಸ್ತೆಗಳನ್ನು/ ನಮ್ಮ 
ಮನೆಯನ್ನ್ನು/ ಕಸವನ್ನು 
ಸ್ವಚ್ಛ್‌ ಮಾಡಲು ಯಾರೂ 
ಇರದಿದ್ದರೆ 
ಏನಾಗಬಹುದು? 


1.3ಪ್ರಾಣಿಗಳು 
ಪ್ರಾಣಿಗೇಸಿ ತಮ್ಮ 
ಆಹಾರವನ್ನು ಹೇಗೆ 
ಕಂಡುಕೊಯಿತ್ತವೆ? 
ನಿಮ್ಮ ಮನೆಯ 
ಹೊರಗಡೆ ಸ್ವಲ್ಪ 
ಆಹಾರವನ್ನು ಇಟ್ಟಿ 
ಬಂದರೆ ಕೆಲವು 
ಪ್ರಾಣಿಗಳು ಬಂದು 
ಅದನ್ನು ತೆಗೆದುಕೊಂಡು 
ಹೋಗುತ್ತವೆಯೆ? ಅವು 
ಅದನ್ನು ಹೇಗೆ ಪತ್ತೆ 
ಮಾಡುತ್ತವೆ? ಈ 
ಪ್ರಾಣಿಗಳೂ ಸಹ 
ಕೇಳುವುದು/ 
ಮಾತನಾಡುವುದು/ 
ನೋಡುವುದು/ ವಾಸನೆ 
ನೋಡುವುದು/ 
ತಿನ್ನುವುದು /ಮಲಗುವುದು 
ಮಾಡುತ್ತವೆಯೆ? 


ನಾವು ಪ್ರಾಣಿಗಳಿಂದ 
ಏಸಸ್ನು 
ಪಡೆದುಕೊಳ್ಕು ತ್ತೇವೆ? 
ನಮ್ಮ ಬಟ್ಟೆ ವಸತಿ 
ಇತ್ಯಾದಿಗಳಿಗಾಗಿ ನಾವು 
ಪ್ರಾಣಿಗಳ ಯಾವ ಯಾವ 


ಶ್ರಮದ ಘನತೆ. 
ಅಂತಹ 
ಮೂಲಭೂತ 
ಸೇವೆಗಳ ಮೇದೆ 
ಸಮಾಜದ 
ಅವಲಂಬನೆ. 
ಒಂದು 
ಸಾಮಾಜಿಕ 
ಮೌಲ್ಯವಾಗಿ 
ಕಲಸದ ಆಯ್ಕೆ. 


ಕಲವು 
ಅಂಗಾಂಗಗಳು; 
ಮಾನವರೊಂದಿಗೆ 
ಹೋಲಿಕೆ - 
ತಿನ್ನುವ ಮಲಗುವ 
ಇತ್ಯಾದಿಗಳಂತಹ 
ಕಲವು 
ಚಟುವಟಿಕೆಗಳು. 


ಗಾಂಧಿಯವರ 
ಆತ್ಮಚರಿತೆಯಿಂದ 
ಒಂದು ಉದೃತ 
ಬಾಗ; ಇನ್ನೊ೦ದು 
ದೇಶದಿಂದ ಒಂದು 
ಕಥನ - ಕಸ 
ಗುಡಿಸುವವರನ್ನು 
ಗೌರವದಿಂದ 
ನೋಡುವುದು; 
ತಂದೆ ತಾಯಂದಿರ 
ವೃತ್ಸಿಯ 
ಕಾರಣದಿಂದಾಗಿ 
ಶಾಲೆಯಲ್ಲಿ 
ತಾರತಮ್ಯವನ್ನು 
ಅನುಭವಿಸಿದ 
ವಾಲ್ಮೀಕಿ ಜಾತಿಗೆ 
ಸೇರಿದ 
ಹುಡುಗನೊಬ್ಬನ 
ತೆ. 


ಪ್ರಾಣಿಗಳ 
ಇಂದ್ರಿಯ ಶಕ್ತಿ 
ಮತ್ತು ಇತರ 
ಕಾರ್ಯಗಳ ಬಗ್ಗೆ 
ಮಾಹಿತಿ. ಇರುವೆ, 
ಜೇನ್ನೊಣ, 
ನಾಯಿ, ಪಕ್ಷಿ, 
ಹಾವು ಇತ್ಯಾದಿಗಳ 
ಇಂದ್ರಿಯಗಳ ಬಗ್ಗೆ 
ಯೋಚಿಸುವಂತೆ 
ಮಾಡುವ 
ಕಥನಗಳು. 


ಅವಲೋಕಿ 
ಸುವುದು. 


ಪ್ರಾಣಿಗಳ 
ಉತ್ಪನ್ನಗಳಿಂದ 
ಮಾಡಲಾದ 
ವಸ್ತುಗಳ ಪಟ್ಟಿ 
ಮಾಡುವುದು 
ಮತ್ತು ಚಿತ್ರ 
ಬಿಡಿಸುವುದು. 


ಚರ್ಚ್‌, ಓದುವುದು, 
ಕಾಡಿನಲ್ಲಿರುವ 
ಜೀವಿಗಳನ್ನು 
ಉಳಿಸಿ ಎನ್ನುವ 
ಸಂದೇಶದೊಂದಿಗೆ 
ಭಿತ್ತಿಚಿತ್ರವನ್ನು 
ಮಾಡುವ 
ಚಟುವಟಿಕೆ. 


ಜೀವನೋಪಾಯ 
ಕ್ಕಾಗಿ ಪ್ರಾಣಿಗಳ 
ಮೇಲೆ 
ಅವಲಂಬಿತರಾಗಿ 
ರುವ ಜನರ ಬಗ್ಗೆ 
ಚರ್ಚೆ; ಚಿತ್ರ 
ಬಿಡಿಸುವುದು; 


ಉತ್ಪನ್ನಗಳನ್ನು 
ಬಳಸುತ್ತೇವೆ? 


ಹುಲಿಯು ಏಕೆ 
ಅಪಾಯದಲ್ಲಿದೆ? 
ಜನರು ಏಕ ಕಾಡು 
ಪ್ರಾಣಿಗಳನ್ನು 
ಕೊಲ್ಲುತ್ತಾರೆ? ಕದ್ದು 
ಶಿಕಾರಿ ಮಾಡುವ 
ಪ್ರಾಣಿಗಳಾವುವು? 


ಪ್ರಾಣಿಗಳನ್ನು 
ಅವಲಂಬಿಸಿರುವ 
ಜನರು 

ಪ್ರಾಣಿಗಳನ್ನು 
ಹಿಡಿಯುವ/ ಬೋನಿಗೆ 
ಬೀಳುವಂತೆ ಮಾಡುವ/ 
ಬೇಟೆಯಾಡುವ/ 
ಪ್ರಾಣಿಗಳನ್ನು 
ಉಪಯೋಗಿಸಿ 
ಮನರಂಜನೆ ನೀಡುವ 
ಜನರ ಬಗ್ಗೆ ನಿಮಗೆ 
ಗೊತ್ತಿದೆಯೆ? 
ಹಾವಾಡಿಗರು/ಗುಜ್ಮಾರರು 
ಹೇಗೆ ಪ್ರಾಣಿಗಳ ಮೇಲೆ 
ಅವಲಂಬಿತರಾಗಿದ್ದಾರೆ 
ಎಂಬುದನ್ನು ನೀವು 
ನೋಡಿರುವಿರಾ? 
ಪ್ರಾಣಿಗಳ ಮೇಲಿನ 
ಕ್ರೌರ್ಯ ಎಂದರೆ ನೀವು 
ಏನು ಅರ್ಥ 
ಮಾಡಿಕೊಳ್ಳುವಿರಿ? 
ಹಾವಾಡಿಗನು ಹಾವಿಗೆ 
ಕ್ರೂರವಾಗಿದ್ದಾನೆ ಎಂದು 
ನಿಮಗನಿಸುತ್ತದೆಯೆ? 
ಬಂಡೆಯ ಮೇಲಿನ 
ಚಿತ್ರಕಲೆಯಲ್ಲಿ ಅಥವಾ 
ಪ್ರಾಚೀನ ಮುದೆಗಳಲ್ಲಿ 


ನಾವು 
ಉಪಯೋಗಿಸುವ 
ಪ್ರಾಣಿಗಳ 
ಉತ್ಪನ್ನಗಳು. 


ಕಾಡು ಪ್ರಾಣಿಗಳ 
ರಕ್ಷಣೆ: ಪ್ರಾಣಿಗಳ 
ದೇಹದ 
ಭಾಗಗಳನ್ನು 
ಮಾರಾಟ 
ಮಾಡುವುದು. 


ಪ್ರಾಣಿಗಳ ಮೇಲೆ 
ಅವಲಂಬಿತ 
ವಾಗಿರುವ 
ಸಮುದಾಯಗಳು; 
ಅತ್ಯ೦ತ ಸಣ್ಣ 
ಪ್ರದೇಶಗಳಿಗೆ 
ನಿರ್ಬಂಧಿಸಲ್ಪಟ್ಟಿ 
ಬೇಟೆಗಾರರು; 
ಕಾಡು ಮತ್ತು 
ಸಾಕು ಪ್ರಾಣಿಗಳ 
ಮಾದರಿಗಳಲ್ಲಿ 
ಬದಲಾವಣೆ 
ಗಳಾಗುತ್ತಿವೆ. 
ಪ್ರಾಣಿಗಳಿಗೆ 
ಕೌರ್ಯ 
ತೋರುವುದುರ 
ಬಗ್ಗೆ ಸೂಕ್ಷಶಿಲ 


ಮಗುವಿನ 
ದಿನನಿತ್ಯ ಬದುಕಿನ 
ಅಮುಭವ, ನಾವು 
ಪ್ರಾಣಿಗಳಿಂದ 
ಪಡೆದುಕೂಳ್ಳುವ 
ಉತ್ಪನ್ನಗಳ 
ಕುರಿತು ಮಾಯಿತಿ. 


ಕಾರ್ಬೆಟ್‌ ರ 
'ಮ್ಯಾನ್‌ ಈಟರ್ಸ್‌ 
ಆಫ್‌ ಕುಮ್‌ನ್‌' ನ 
ಉದ್ದೃತ ಭಾಗ. 


ಗ್ರಂಥಾಲಯ 
ಸಂಪನ್ಮೂಲಗಳು; 
ಇತಿಹಾಸ ಪೂರ್ವ 
ಬೇಟೆಗಳ ದೃಶ್ಯಗಳ 
ಸಚಿತ್ರ 
ವಿವರಣೆಗಳು 
(ಬಿಂಬೆಟ್ಟಿ). 
ಪ್ರಾಣಿಗಳೊಂದಿಗೆ 
ಗುಜ್ಮಾರರು 
ಅಥವಾ 
ಹಾವಾಡಿಗರ 
ಸಂಬಂಧಗಳ ಬಗ್ಗೆ 


ಪ್ರಾಣಿಸಂಗ್ರಹಾ 
ಲಯದಲ್ಲಿ ಮತ್ತು 
ಇತರ 
ಪ್ರದೇಶಗಳಲ್ಲಿ 
ಪ್ರಾಣಿಗಳಿಗೆ ಕೀಟಲೆ 
ಮಾಡುವ 
ತೊಂದರೆ ಕೂಡುವ 
ಜನರ ಬಗ್ಗೆ ಚರ್ಚೆ. 


ಕೆಲವು ಬೀಜಗಳು 
ಮೊಳಕಯೊಡೆ 
ಯುವುದನ್ನು 
ಅಧ್ಯಯನ 
ಮಾಡುವುದು, 
ಮೊಳಕ 
ಯೊಡೆಯಲು 
ಸೂಕ್ತ 
ಪರಿಸ್ಥಿತಿಗಳನ್ನು 
(ಗಾಳಿ ಮತ್ತು 
ನೀರು) 


ಬೇಟೆಯಾಡುತ್ತಿರುವ 
ದೃಶ್ಯಗಳನ್ನು 
ನೋಡಿದ್ದೀರಾ? 


1.4ಸಸ್ಯಗಳು 
ಸಸ್ಯಗಳನ್ನು 
ಬೆಳೆಸುವುದು 
ಬೀಜದಿಂದ ಸಸ್ಯವು 
ಹೇಗೆ 
ಬೆಳೆಯುತ್ತದೆ?ಬೀಜಗ 
ಳಿಲ್ಲದೆ ಸಸ್ಯವನ್ನು 
ಬೆಳೆಯುವುದು 
ಸಾಧ್ಯವೆ? ಮಾವು 
ಮತ್ತು 
ಆಲೂಗೆಡ್ಡೆಯನ್ನು 
ಹೇಗೆ ಬೆಳೆಯುತ್ತೀರಿ? 
ಬೀಜವು ಎಲ್ಲಿಂದ 
ಬರುತ್ತದೆ? 
ಹಾರುವ/ಬಿಮ್ಮ 
ಬಟ್ಟೆಗೆ 
ಅಂಟೆಕೊಳ್ಳವ/ನೀರಿ 
ನಲ್ಲೆ ತೇಲಿ ಹೋಗುವ 
ಬೀಜಗಳನ್ನು ನೀವು 
ನೋಡಿದ್ದೀರಾ? 
ಅರಣ್ಯಗಳ ಮತ್ತು 
ಅರಣ್ಯ ಬೆವಾಸಿಗಳಘ 
ಅರಣ್ಯವನ್ನು ನೀವು 
ನೋಡಿದ್ದೀರಾ 
ಅಥವಾ ಅದರ ಬಗ್ಗೆ 
ಕೇಳಿದ್ದೀರಾ? 


ರಾಗಿರುವುದು; 
ತಮ್ಮ ಜೀವ 
ನೋಪಾಯಕ್ಕ 
ಪ್ರಾಣಿಗಳ ಮೇಲೆ 
ಅವಲಂಬಿತವಾಗಿ 
ರುವ ಜನರು 
ಅಗತ್ಯವಾಗಿ 
ಅವರು 
ಅವುಗಳೊಂದಿಗೆ 
ಕ್ರೂರವಾಗಿ 
ವರ್ತಿಸುವುದಿಲ್ಲ 
ಎಂದು ನಾವು 
ತಿಳಿಯಬೇಶು. 
ಇತಿಹಾಸ ಪೂರ್ವ 
ಬೇಟೆಗಾರರ 
ಮತ್ತು ಆ 
ಕಾಲದಲ್ಲಿದ್ದ 
ಕಾಡು ಪ್ರಣಿಗಳ 
ಬಗ್ಗೆ ಒ೦ದು 
ಮೂಲ ಕಲ್ಪನೆ. 


ಬೀಜ 
ಮೊಳಕಯೊಡೆ 
ಯುವುದು, ಬೇರು 
ಮತ್ತು ಚಿಗುರಿನ 
ಮಧ್ಯದ 
ಸ್ಪಂಭಾಕೃತಿಯ 
ಅಂಗ, ಸಸಿ, 
ಬೀಜದಲ್ಲಿ 
ಶೇಖರಿತವಾಗಿರುವ 
ಆಹಾರ; ಬೀಜಗಳ 
ಹರಡುವಿಕೆ. 


ಕಥನ. 

ಮಗುವಿನ 
ಅವಲೋಕನ; 
ಪ್ರಾಣಿ ಮತ್ತು 
ಅದನ್ನು ನೋಡಿ 
ಕೂಳ್ಳವವರ ಬಗ್ಗೆ 
ಒಂದು ಕತೆ/ಕಣಥನ 
ಉದಾಹರಣೆಗೆ 
ಮಾವುತ/ 
ಟಾಂಗಾವಾಲ. 
ಸಿನೆಮಾಗಳು/ 
ಪ್ರಾಣಿಗಳನ್ನು 
ಗುಂಡಿಕ್ಕಿ 
ಕೊಲ್ಲುವ 
ಛಾಯಾಚಿತ್ರಗಳು, 
ಪ್ರಾಣಿಗಳ (ಹುಲಿ) 
ಚರ್ಮಗಳು. 


ಬೀಜಗಳು; 
ಮೊಳಕಯೊಡೆದ 
ಬೀಜಗಳು. 


ನಿರ್ಧರಿಸಲು 
ಪ್ರಯೋಗವನ್ನು 
ಮಾಡುವುದು. 


ಪೋಷಕರ 
ಮೂಲಕ 
ಕಂಡುಕೊಳ್ಳವು 
ದ, ಓದುವುದು, 
ಮತ್ತು ಚರ್ಚ್‌; 
ಮರದ 
ಕಾಂಡಗಳನ್ನು 
ಗುರುತಿಸುವುದು. 


ಚಿಪ್ಯೊ 
ಚಳುವಳಿಯನ್ನು 


ಕಾಡಿನಲ್ಲಿ ಜನರು 
ಹೇಗೆ ಜೀವಿಸುತ್ತಾರೆ? 
ಕಾಡನ್ನು 
ಕಡಿಯುವುದರಿ೦ದ 
ಅವರ ಜೀವನಕ್ಕೆ ಹೇಗೆ 
ಅಪಾಯವನ್ನು 
ತಂದೊಡ್ಡುತ್ತದೆ? 
ಅವರು ಅಲ್ಲಿನ 
ಸಸ್ಯಗಳಿಂದ ಯಾವ 
ಬಗೆಯ 
ಆಹಾರವನ್ನು 
ಸಂಗ್ರಹಿಸಿ 
ಕೊಳ್ಳುತ್ತಾರೆ? ತಿನ್ನಲು 
ಯಾವ ಎಲೆಗಳನ್ನು 
ತಟ್ಟೆಗಳಾಗಿ 
ಬಳಸುತ್ತಾರೆ? 

ನಿಮ್ಮ ಪೋಷಕರಿಗೆ 
ಹಿ೦ದೆ 
ಮರಗಳು/ಕಾಡುಗಳು 
ಇದ್ದ ಆದರೆ ಈಗ 
ಅಲ್ಲಿ ಏನೂ ಇಲ್ಲದ ಆ 
ಜಾಗಗಳ 
ನೆನಪಿದೆಯೆ? 
ಮರಗಳನ್ನು ಏಕೆ 
ಕಡಿಯಲಾಗಿದೆ ಮತ್ತು 
ಅಲ್ಲಿ ಈಗ ಏನಿದೆ? 


ರಕ್ಷಿತ ಮರಗಳು 
ನೀವು ಉದ್ಯಾನವನ 
ಅಭಯಾರಣ್ಯದ ಬಗ್ಗೆ 
ಕೇಳಿದ್ದೀರಾ? ಅದನ್ನು 
ಯಾರು 
ನೋಡಿಕೊಳ್ಳುತ್ತಾರೆ? 
ಅದಕ್ಕೆ ಯಾರಾದರೂ 
ಮಾಲೀಕರಿದ್ದಾರೆಯೆ? 
ಹಳ್ಳಿಯ ಜನರು 
ಮರಗಳನ್ನು ಪೂಜಿಸುವ 
ಅಥವಾ ರಕ್ಲಿಸುವ 
ಜಾಗವನ್ನೇನಾದರೂ 
ನೀವು ನೋಡಿದ್ದೀರಾ? 


ಬಹಳ್‌" ದೊರದಿಂ೦ದ 


ಬುಡಕಟ್ಟು 
ಜೀವನ; 
ಅರಣ್ಯನಾಶದ 
ಪರಿಣಾಮಗಳು; 
ಕಾಡಿನ 
ಉತ್ಪನ್ನಗಳನ್ನು 
ಅವಲಂಬಿಸಿ 
ಬದುಕು 
ಸಾಗಿಸುತ್ತಿರುವ 
ಸಮುದಾಯಗಳು 
ಉದಾ: ಊಟದ 
ಎಲೆ ತಟ್ಟೆಗಳು 
(pattals), ಬಿದಿರಿನ 
ಉತ್ಪನ್ನಗಳು 


ಮರಗಳ/ 
ಕಾಡುಗಳ 
ಸಾರ್ವಜನಿಕ! 
ಖಾಸಗಿ 
ಮಾಲೀಕತ್ವ. 
ಪವಿತ್ರ 


ಬುಡಕಟ್ಟು 
ಜೀವನವನ್ನು 
ಶುರಿತ ಮಾಹಿತಿ, 
ಕಾಡಿನ 
ಉತ್ಪನ್ನಗಳನ್ನು 
ಅವಲಂಬಿಸಿರುವ 
ಸಮುದಾಯಗಳು, 
ಅರಣ್ಯನಾಶದ 
ಪರಿಣಾಮಗಳು. 


ಚಿಪ್ಕೊ 
ಚಳುವಳಿಯ ಕತೆ 
ಮತ್ತು ಮರಗಳ 
ರಕ್ಷಣೆಯಲ್ಲಿ 
ಮಹಿಳೆಯರ 


ನಟಿಸುವುದು; 
ಭಿತ್ತಿಚಿತು - 
'ಮರಗಳನ್ನು 
ಉಳಿಸಿ'; ನಿಮ್ಮ 
ನೆರೆಯಲ್ಲಿರಬಹು 
ದಾದ ಯಾವುದೇ 
'ಹಸಿರುಪಟ್ಟಿ' 
ಯನ್ನು ಸಮೀಕ್ಸ್‌ 
ಮಾಡಿ ಗುರುತಿಸಿ. 


ಸ್ಥಳೀಯ ಜ್ಞಾನ, 
ಓದುವುದು ಮತ್ತು 
ಚರ್ಜ್‌, 
ಕವನವನ್ನು 
ಸಾಮೂಹಿಕವಾಗಿ 
ವಾಚಿಸುವುದು; 
ಚಹಾವನ್ನು 
ಮಾಡುವುದು. 


ಸ್ವಲ್ಪ ಬ್ರೆಡ್‌ ಮತ್ತು 
ಇತರ 
ಆಹಾರವನ್ನು 
ಕಲವು ದಿನಗಳ 
ಕಾಲ ಇಟ್ಟಿ ಅದು 
ಹೇಗೆ ಹಾಳಾಗುತದೆ 
ಎಂದು 
ಗಮನಿಸುವುದು. 


ಬಂದಿರುವ ಸಸ್ಯಗಳ 
ಚಹಾ ಸಸ್ಯದಿಂದ 
ಬರುತ್ತದೆಯೆ? ಜನರು 
ಮೊದಲು ಚಹಾ 
ಸೊಪ್ಪನ್ನು ಎಲ್ಲಿ 
ಬೆಳೆದರು ಮತ್ತು ಆ 
ಸಸ್ಯವು ನೋಡಲು 
ಹೇಗಿದೆ? ಅದು ಬಿರ್ದಿಷ್ಟ 
ಪ್ರದೇಶಗಳಲ್ಲಿ/ಹವಾಮಾ 
ನಗಳಲ್ಲಿ ಮಾತ್ರ 
ಬೆಳೆಯುತ್ತದೆಯೆ? 
ಬಾರತದಲ್ಲಿ ಚಹಾ ಇಲ್ಲದೆ 
ಇರುವಾಗ ಜನರು 
ಏನನ್ನು 
ಕುಡಿಯುತ್ತಿದ್ದರು? 


2. ಆಹಾರ 
ಆಹಾರ ಹಛಳಸಿದಾಗ 
ಆಹಾರವು ಹೇಗೆ 
ಕಟ್ಟಿಹೋಗುತ್ತದೆ? 
ಆಹಾರವು ಕೆಟ್ಟೆದೆ ಎಂದು 
ನಮಗೆ ಹೇಗೆ 
ಗೊತ್ತಾಗುತ್ತದೆ? ಯಾವ 
ಆಹಾರವು 
ಬೇರೆಯದಕ್ಕಿಂತ ಬೇಗ 
ಹಾಳಾಗುತ್ತದೆ? ಆಹಾರವು 
ಹಾಳಾಗದಂತೆ ನಾವು 
ಏನು ಮಾಡಬಹುದು? 
ಪ್ರಯಾಣದಲ್ಲಿ ಅದು 
ತಾಜಾ ಆಗಿರುವಂತೆ 
ನಾವೇನು ಮಾಡುತ್ತೇವೆ? 
ನಾವು ಆಹಾರ 
ಕಾಪಾಡಬೇಣಾಗಿರುವ 
ಅಗತ್ಯವೇನು? ಬೀವು 
ನಿಮ್ಮ ತಟ್ಟೆಯಲ್ಲಿ 
ಆಹಾರವನ್ನು 
ಬಿಡುತ್ತೀರಾ? 


ನಾವು ತೆನ್ನುವ 
ಆಹಾರವನ್ನು ಯಾರು 
ಉತ್ಪಾದಿಸುತ್ತಾರೆ? 
ನಿಮಗೆ ವಿವಿಧ ಬಗೆಯ 
ರೈತರು ಗೊತ್ತಿದ್ದಾರೆಯೆ? 


ತೋಪುಗಳು; 
ತಮ್ಮ 
ಅರಣ್ಯಗಳನ್ನು 
ರಕ್ಷಿಸಲು ಜನರ 
ಚಳುವಳಿಗೆಳು. 


ವಿವಿಧ 
ದೇಶಗಳಿಂದ 
ಬಂದ ಸಸ್ಯಗಳು. 


ಆಹಾರ 
ಹಾಳಾಗುನಿಕೆ 
ಮತ್ತು ಪೋಲು 
ಮಾಡುವುದು. 
ಆಹಾರವನ್ನು 
ಕಾಪಾಡುವುದು, 
ಒಣಗಿಸುವುದು 
ಮತ್ತು ಉಪ್ಪು 


ಹಾಕಿ ಇಡುವುದು. 


ಪಾತ್ರ. 


ಚಕ್‌ ನಿಂದ 
ತೆಗೆದುಕೂಂಡ 
ಹಾಡು/ಕ ವನ: 
“ಆಲೂ ಮಿರ್ಚಿ 
ಚಾಯಿಜಿ, ಕೌನ್‌ 
ಕಹಾನ್ಸ ಆಯೆ ಜಿ" 
ಕಾಶ್ಲೀರಕ್ಕೆ ಬಂದ 
ಚಿನಾರ್‌ ಮರದ 
ತೆ. 


ಹುಟಿಂಬದ 
ಅನುಭವಗಳನ್ನು 
ಹಂಜಿ 
ಕೊಳ್ಳುವುದು. 
ಆಹಾರವನ್ನು 
ಉತ್ಪಾದಿಸುವ 
ಮತ್ತು ಕಾಪಾಡುವ 
ವ್ಯಕ್ತಿ 
ಯೊಬ್ಬರೊಂದಿಗೆ 
ಮಾತುಕತೆ 
ನಡೆಸುವುದು. 


ಬೀಜಗಳು 
ಮೊಳಕಯೊಡೆ 
ಯುವುದನ್ನು 
ಅಧ್ಯಯನ 
ಮಾಡುವುದು. 
ಮೊಳಕ 
ಯೊಡೆಯಲು 
ಸೂಕ್ತ 
ಪರಿಸ್ಥಿತಿಗಳನ್ನು 
ನಿರ್ಧರಿಸಲು 
ಪ್ರಯೋಗವನ್ನು 
ಮಾಡುವುದು. 
ಯಾವುದೇ ಕೃಷಿ 
ತೋಟದ 
ಅವಲೋಕನಗಳು. 


ವಿವಿಧ 
ಪ್ರದೇಶಗಳು/ 
ಸಂಸ್ಕೃತಿಗಳಿಂದ 
ಆಹಾರದ 
ನಮೂನೆಗಳು 
ಅಥವಾ 
ಚಿತ್ರಗಳನ್ನು 
ಸಂ೦ಗಹಿಸುವುದು. 


ಎಲ್ಲ ರೈತರು ಭೂಮಿಯ 
ಮಾಲೀಕ 
ರಾಗಿರುತ್ತಾರೆಯೆ? 

ಪ್ರತಿ ವರ್ಷ ಬಿತ್ತನೆ 
ಮಾಡುವ ಬೀಜಗಳನ್ನು 
ರೈತರು ಎಲ್ಲಿಂದ 
ಪಡೆದುಕೊಳ್ಳುತ್ತಾರೆ? 
ಒ೦ದು ಬೆಳೆಯನ್ನು 
ಬೆಳೆಯಲು ಬೀಜವನ್ನು 
ಹೊರತುಪಡಿಸಿ ಮತ್ತೇನು 
ಬೇಕು? 


ಮೊದಲು ಜನರು 
ಏಸಸ್ನು 
ಬೆಳೆಯುತ್ತಿದ್ದರು? 
ನಿಮ್ಮ ಅಜ್ನಅಜ್ನಿಯರು 
ಅಥವಾ ಯಾರೇ 
ಹಿರಿಯರು ಈಗ ನೀವು 
ತಿನ್ನುತ್ತಿರುವ 
ಆಹಾರವನ್ನೇ 
ತಿನ್ನುತ್ತಿದ್ದರೆ? ನಾವೆಲ್ಲರೂ 
ಒಂದೇ ಬಗೆಯ 
ಆಹಾರವನ್ನು 
ತಿನ್ನುತ್ತೇವೆಯೇ? ನಾವು 
ಏಕೆ ವಿನಿಧ ಬಗೆಯ 
ಆಹಾರವನ್ನು 
ಸೇವಿಸುತ್ತೇವೆ? 


ಜನರಿಗೆ ಆಹಾರ ಸಿಗದೆ 
ಇದ್ದಾಗ 

ಅನೇಕ ಜನರಿಗೆ ತಿನ್ನಲು 
ಸಾಕಷ್ಟು ಆಹಾರವಿಲ್ಲದೆ 
ಇದ್ದ ಕಾಲ ಬಿಮಗೆ 
ಗೊತ್ತಿದೆಯೆ? 


ವಿವಿಧ ಬಗೆಯ 


ರೈತರನ್ನು ಕುರಿತು. 


ಕಾಲಮಾನದಲ್ಲಿ 
ವಲಸೆ 
ಹೋಗುವುದನ್ನೂ 
ಒಳಗೊಂಡಂತೆ 
ಜೀವನಾಧಾರ 


ಕೃಷಿಯ ಕಷ್ಟಗಳು. 


ನೀರಾವರಿ ಮತ್ತು 
ಗೊಬ್ಬರಗಳ 
ಅಗತ್ಯ. 


ಬದಲಾಗುತ್ತಿರುವ 
ಆಹಾರಾಬಭ್ಯಾಸ 
ಗಳು, ಕಲವು 
ಪ್ರದೇಶಗಳಲ್ಲಿ 
ಬೆಳೆಯುವ 
ಬೆಳೆಗಳು 
ಬದಲಾಗು 
ತಿರುವುದು. 
ವಿನಿಧ 
ಪ್ರದೇಶಗಳಲ್ಲಿ / 
ಸಂಸ್ಕೃತಿಗಳಲ್ಲಿ 
ಇರುವ ವಿವಿಧ 
ಆಹಾರಾಬಭ್ಯಾಸ 
ಗಳು. 


ರೈತರ ಕಥನಗಳು 
- ಪಂಜಾಬಿನಿಂದ 
ಒಂದು ಮತ್ತು 
ಆಂದ್ರದಿಂದ 
ಒ೦ದು 
ಉದಾಹರಣೆ 
ಯನ್ನು 
ತೆಗೆದುಕೊಳ್ಳ 
ಬಹುದು. 
ನಿರ್ದಿಷ್ಟ 
ಯತುವಿನಲ್ಲಿ ತನ್ನ 
ಕುಟಿಂಬವು 
ವಲಸೆ 
ಹೋಗಬೇಕಾದ 
ಕಾರಣದಿಂದ 
ಶಾಲೆಗೆ 
ಹೋಗಲಾಗದ 
ಮಗುವಿನೊಂದರ 
ಕತೆ. ಕುಟಿಂಬದ 
ಸದಸ್ಯರು. ಒಂದು 
ಕೃಷಿ ತೋಟಕ್ಕೆ 
ಭೇಟಿ ನೀಡುವುದು. 


ವಿವಿಧ 
ಪ್ರದೇಶಗಳಿಂದ 
ಆಹಾರದ ಬಗ್ಗೆ 
ಮಾಯಿತಿ. 


ನೈಸರ್ಗಿಕ 
ವಿಪ್ಪತ್ತುಗಳಿಗೆ 
ಸಂಬಂಧಿಸಿದಂತೆ 
ಚಿತ್ರಗಳ ಸಂಗ್ರಹ; 
ಪರಿಣಾಮಗಳ 
ಶುರಿತು ಚರ್ಚ್‌. 


ರುಚಿ ನೋಡುವ 
ಚಟುವಟಿಕೆ, 
ಅನ್ನ/ಚಪಾತಿಯ 
ಮೇಲೆ ಜೊಲ್ಲಿನ 


ಹೆಚ್ಚುವರಿ ಧಾನ್ಯವನ್ನು 
ಎಲ್ಲಿ ದಾಸ್ತಾನು 
ಮಾಡಲಾಗುತ್ತದೆ 
ಎನ್ನುವುದನ್ನು ನೀವು 
ನೋಡಿದ್ದೀರಾ? 

ನಿಮಗೆ ಹಸಿವಾಗಿದೆ 
ಎಂದು ನಿಮಗೆ ಹೇಗೆ 
ಗೊತ್ತಾಗುತ್ತದೆ? 

ತಿನ್ನಲು ಸಾಕಷ್ಟು ಆಹಾರ 
ಇಲ್ಲದೆ ಇರುವ 
ಕಾರಣದಿಂದ ಕೆಲವರು 
ಕಾಯಿಲೆ ಬೀಳುವುದು 
ನಿಮಗೆ ಗೊತ್ತೆ? 


ನಮ್ಮೆ ಬಾಯಿ - ರುಚಿ 
ಸೋಡುತ್ತದೆ ಮತ್ತು 
ಜೀರ್ಣಗೊಳಿಸುತ್ತೆ 
ಕೂಡ! 

ನಾವು ಆಹಾರದ 
ರುಚಿಯನ್ನು ಹೇಗೆ 
ಕಂಡುಕೊಳ್ಳೃತೇವೆ? 
ನಾವು ತಿನ್ನುವ ಆಹಾರಕ್ಕೆ 
ಬಾಯಿಯಲ್ಲಿ, 
ಹಿನಾಗುತ್ತದೆ? ರೋಗಿಗಳಿಗೆ 
ನಾವು ಏಕ ಗ್ಲುಕೋಸ್‌ 
ಕೊಡುತ್ತೇವೆ? ಗ್ಲೂಕೋಸ್‌ 
ಎಂದರೇನು? 


ಸಸ್ಯಗಳಿಗೆ 

ಆಹಾರ ಮೇಸು? 
ಸಸ್ಯಗಳಿಗೆ ಆಹಾರಕ್ಕೆಂದು 
ಹನು ಬೇಕು? ಕೀಟಿಗಳನ್ನು 
ತಿನ್ನುವ ಯಾವುದಾದರೂ 
ಸಸ್ಯಗಳು ನಿಮಗೆ 
ಗೊತ್ತಿದೆಯೆ? ಪ್ರಾಣಿಗಳು 
ಏನನ್ನು ತಿನ್ನುತ್ತವೆ? ಎಲ್ಲ 
ಪ್ರಾಣಿಗಳೂ ಒಂದೇ 
ರೀತಿಯ ಆಹಾರವನ್ನು 
ಸೇವಿಸುತ್ತವೆಯೆ? 


ಹಸಿವು, ಬರಗಾಲ 
(ನೈಸರ್ಗಿಕವಾಗಿ 
ಹಾಗೂ ಮಾನವ 
ಕೃತವಾಗಿ ಎರಡೂ 
ರೀತಿಯಲ್ಲಿ); 
ಧಾನ್ಯಗಳು 
ದಾಸ್ತಾನಿನಲ್ಲೇ 
ಹಾಳಾಗುವುದು; 
ಪೌಷ್ಟಿಕಾಂಶ 
ಕೂರತೆಯ 
ಕಾಯಿಲೆಗಳು. 


ಆಹಾರದ ರುಚಿ 
ನೋಡುವುದು; 
ಚಪಾತಿ/ಅನ್ನ 
ಅಗಿಯುತ್ತಾಹೋ 
ದಂತೆ 
ಸಿಹಿಯಾಗುತ್ತದೆ; 
ಜೀರ್ಣವಾಗುವಿ 
ಕ್‌ಯು 
ಬಾಯಿಯಲ್ಲಿಯೇ 
ಪ್ರಾರಂಭ 
ವಾಗುತದೆ; 
ಗ್ಲೂಕೋಸ್‌ 
ಎನ್ನುವುದು 
ಸಕ್ಕರೆ. 


ಸಸ್ಯಗಳಿಗೆ ನೀರು, 
ಗೊಬ್ಬರ, ಗಾಳಿ; 


ವಿಭಿನ್ನ 
ವಿಪ್ಪತ್ತುಗಳ ಕುರಿತ 
ಮುದ್ರಿತ 
ಮಾಹಿತಿಗಳು; 
ಮಾನವ ಕೃತ 
ಎವಿಪತ್ತೊ೦ದಕ್ಕೆ 
ಉದಾಹರಣೆಯಾಗಿ 
ಬಂಗಾಳದ 
ಕ್ಲಾಮದ ಕಥನ; 
ದೂರದರ್ಶನದ 
ಸುದ್ದಿ 
ತುಣುಕುಗಳು 
ಇತ್ಯಾದಿ. 


ಮಗುವಿನ 
ಅಮುಭವ; ಆಹಾರ 
ಪದಾರ್ಥಗಳ 
ಕಲವು 
ನಮೂನೆಗಳು; 
ರಕನಾಳಕ್ಕ 
ಗ್ಲೂಕೋಸ್‌ 
ತೊಟ್ಟೆಕ್ಕಿಸಿ 
ಕೂಳ್ಳೃತ್ತಿರುವ 
ಒಬ್ಬರ ಕತೆ. 


ಕೀಟಗಳನ್ನು 


ಸಸ್ಯಗಳಿಗೆ 
ಆಹಾರವನ್ನು 
ಕುರಿತು 
ಅವಲೋಕನಗಳು 
ಮತ್ತು ಚರ್ಚ್‌; 
ಆಹಾರ 
ಸರಪಳಿಯ/ 
ಜಾಲದ ಒಂದು 
ಮಾದರಿಯನ್ನು 
ತಯಾರಿಸುವುದು. 


ಮನೆಗಳ 
ಮಾದರಿಗಳನ್ನು 
ಮಾಡುವುದು; 
ವಿವಿಧ 
ಪ್ರದೇಶಗಳಲ್ಲಿ 
ಮನೆಗಳನ್ನು 
ಕಟ್ಟಿಲು 
ಉಪಯೋಗಿಸುವ 
ವಸ್ತುಗಳನ್ನು 
ಸಂ೦ಗಹಿಸುವುದು. 


ನೀವು 
ವಾಸಿಸುತ್ತಿರುವ 
ಪ್ರದೇಶದ ಬಗ್ಗೆ 
ಬರೆಯಿರಿ ಮತ್ತು 
ಚಿತ್ರಿಸಿ, 
ಎಲ್ಲರಿಗೋಸ್ಕ್ಮರ 
ಕಲಸ ಮಾಡುವ 
ಜನರ ಬಗ್ಗೆ 
ತಿಳಿದುಕೊಳ್ಳಿ. 


ಪ್ರಾಣಿಗಳು ಇತರ 
ಪ್ರಾಣಿಗಳನ್ನು 
ತಿನ್ನುತವೆಯೆ? 


3. ವಸತಿ 


ಮನೆಗ ವಿಬಿನ್ನವೇಕೌ? 


ವಿಭಿನ್ನ ಪ್ರದೇಶಗಳಲ್ಲಿ 
ಮನೆಗಳು ಏಕೆ 
ವಿಭಿನ್ನವಾಗಿರುತ್ತವೆ? 
ಒಂದೇ ಪ್ರದೇಶದಲ್ಲಿ 
ಇರುವ ಮನೆಗಳು ಏಕೆ 
ವಿಭಿನ್ನವಾಗಿರುತ್ತವೆ? 


ಪುತೆಯೊಬ್ಬರಿಗೂ 
ಸತಿ ಇದೆಯೆ? 
ಎಲ್ಲರಿಗೂ ವಾಸಿಸಲು 
ಮನೆ ಇದೆಯೆ? 
ಹಳ್ಳಿಗಳಲ್ಲಿ, 
ಕುಗ್ರಾಮಗಳಲ್ಲಿ, 
ಕೇರಿಗಳಲ್ಲಿ, 
ನೆರೆಹೊರೆಯಲ್ಲಿ ಜನರು 
ಏಕ ಒಟ್ಟಾಗಿ 
ಜೀವಿಸುತ್ತಾರೆ? 


ಇರುವೆಗಳ 
ಸೆರವಿಗಳಲ್ಲ 
ವಾಸಿಸುತ್ತವೆಯೆ? 
ಜೇನ್ನೊಣಗಳು / 
ಇರುವೆಗಳು ಹೇಗೆ ಒಟ್ಟಿಗೆ 


ಕೀಟಿಗಳನ್ನು 
ಭಕ್ತಿಸುವ 
ಸಸ್ಯಗಳು ಉದಾ: 
ಹೂಜಿ ಎಲೆ ಸಸ್ಯ 
(pitcher plant), 
ವೀನಸ್‌ ಫ್ಲೈ 
ಟ್ರಾಪ್‌ ಸಸ್ಯ; 
ಆಹಾರ 
ಸರಪಳಿಯ/ 
ಜಾಲದ ಒಂದು 
ಮೂಲ ಕಲ್ಪನೆ. 


ವಸತಿಯಲ್ಲಿ 
ವ್ಯತ್ಯಾಸಗಳು: 
ಪ್ರಾದೇಶಿಕ 
ವ್ಯತ್ಯಾಸ, 
ಹವಾಮಾನ 
ಮತ್ತು 
ಲಭ್ಯವಿರುವ 
ಪರಿಕರಗಳು, 
ಆರ್ಥಿಕ 
ಸ್ಥಾನಮಾನ 
ಕಾರಣಗಳಿಂದ 
ಉಂಟಾಗುವ 
ವ್ಯತ್ಯಾಸಗಳು. 


ಇತರರಿಗೆ 
ಸಮೀಪವಾಗಿ 
ಜೀವಿಸುವ ಅಗತ್ಯ, 
ನೆರೆಹೊರೆಗಳ 
ಕಲ್ಪನೆ. 
ಸಂಪನ್ಮೂಲ 
ಗಳನ್ನು ಮತ್ತು 
ಜಾಗವನ್ನು 
ಹಂಚಿಕೊಳ್ಳಬೇಕಾ 
ದ ಅಗತ್ಯ, 
ಸ್ಮಳಾವಕಾಶಗಳ 


ಭಕ್ತಿಸುವ ಸಸ್ಯಗಳ 
ಚಿತ್ರಗಳು/ 
ದೃಶ್ಯಚಿತಗಳು. 


ವಿಭಿನ್ನವಾದ 
ಹವಾಮಾನ 
ಮತ್ತು 
ಪ್ರದೇಶಗಳಲ್ಲಿ 
ವಿಭಿನ್ನ ರೀತಿಯ 
ಮನೆಗಳು. 


ಹಳ್ಳಿಗಳು, 
ಕ(ರಿಗಳು 
ಇತ್ಯಾದಿಗಳ 
ಚಿತ್ರಗಳು. 


ಇರುವೆಗಳ 
ನೆರವಿಗಳನ್ನು 
ಅವಲೋಕಿಸುವು 
ದಮ ಮತ್ತು ಚಿತ್ರ 
ಬಿಡಿಸುವುದು, 
ವಿವಿಧ ಬಗೆಯ 
ಇರುವೆಗಳು. 


ಚರ್ಚೆ, ಆಸ್ಪತ್ರೆ, 
ಪೋಲೀಸ್‌ ಠಾಣೆ, 
ಅಗ್ನಿಶಾಮಕ 
ಕೇ೦ದ್ರ ಇತ್ಯಾದಿ 
ಬಗ್ಗೆ ತಿಳಿದುಕೊಳ್ಳ 
ವುದು. 


ಅಜ್ಜಲಅಜ್ಜಿಯರು 
ಮತ್ತು ಇತರ 


ಕಾಲೊನಿಗಳಲ್ಲಿ 
ವಾಸಿಸುತ್ತವೆ ಎಂಬುದು 
ನಿಮಗೆ ಗೊತ್ತೆ? 


ತುರ್ತು ಪರಿಸ್ಥಿತಿಯ 
ಸಮಯಗ'ಘ 
ಪುವಾಹ/ಭೂಕಂ೦ಪ/ 
ಚಂಡಮಾರುತ/ಬೆಂಕಿ/ 
ಸುಂಟರಗಾಳಿ /ಸಿಡಿಲು 
ಇವುಗಳಿಂದ ಮನೆಗಳು 
ನಾಶವಾಗಿರುವುದರ ಬಗ್ಗೆ 
ನೀವು ಕೇಳಿದ್ದೀರಾ? ಅದು 
ಹೇಗನ್ನಿಸಿರಬಹುದು? 
ಸಹಾಯಕ್ಕೆ ಬರುವ 
ಜನರಾರು? ಮೈದ್ಯರು 
ಬರುವ ಮೊದಲು ನೀವು 
ಅವರಿಗೆ ಹೇಗೆ ಸಹಾಯ 
ಮಾಡಬಹುದು? ಅಂತಹ 
ಸಂದರ್ಭಗಳಲ್ಲಿ ನಾವು 
ಸಹಾಯಕ್ಕಾಗಿ ಎತ್ತ ಕಡೆಗೆ 
ನೋಡಬಹುದು? ಅಂತಹ 
ಸಂಸ್ಥೆಗಳನ್ನು ಯಾರು 
ನಡೆಸುತ್ತಾರೆ? 


4. ನೀರು 
ಹಿಂದಿನ ಕಾಲದಲ್ಲಿ 
ನೀರನ್ನು ಎಲ್ಲಿಂದ 
ತರಲಾಗುತ್ತಿತ್ತು? 
ನಿಮ್ಮ 
ಅಜ್ಜಲಅಜ್ಮ್ಜಿಯಂದಿರು 
ಎಲ್ಲಿಂದ ಮತ್ತು ಎಷ್ಟು 
ದೂರದಿಂದ ನೀರನ್ನು 
ತರುತ್ತಿದ್ದರು? ನೀವು 
ನೀರಿಗಾಗಿ ಎಷ್ಟು ದೂರ 
ಹೋಗಬೇಕು? 
ನೆಲದಡಿಯ ಬಾವಿಗಳು/ 
ಮೆಟ್ಟೆಲು ಬಾವಿ 
(“bೂಂlis(ಬಾಪೊಲಿ)')ಗಳೆಂ 
ದರೇನು? ಅವುಗಳನ್ನು 


ವಿಭಜನೆ. 


ಇರುವೆ ಅಥವಾ 
ಜೀನ್ನೊಣಗಳ 
ನೆರವಿ, 
ಕೀಟಿಗಳಲ್ಲಿರುವ 
ಸಾಮಾಜಿಕ 
ವರ್ತನೆ. 


ನೈಸರ್ಗಿಕ 
ದಮರ್ಪುಟನೆ ಮತ್ತು 
ಮನೆಯನ್ನು 
ಕಳೆದುಕೊಂಡ 
ಭಾವಾಘಾತ; 
ಸಮುದಾಯದ 
ಸಹಾಯ; 
ಆಸ್ಪತ್ರೆಗಳು, 
ಪೋಲೀಸ್‌ 
ಠಾಣೆಗಳು, ತುರ್ತು 
ವಾಹನಗಳು, 
ಆಶ್ರಯಗಳ್ಳು, 
ಅಗ್ನಿಶಾಮಕ 
ಕೇ೦ದ್ರ, ಪ್ರಥಮ 
ಚಿಕಿತ್ಸೆ. 


ದೂರದ ಅಳತೆಯ 
ಅಂದಾಜುಗಳು; 
ಕಾಲಾಂತರದಲ್ಲಿ 


ಜೀೇನ್ನೊಣಗಳು/ 
ಇರುವೆಗಳಲ್ಲಿರುವ 
ಸಾಮಾಜಿಕ 
ಸಂಘಟನೆಯ 
ಒ೦ದು 
ಉದಾಹರಣೆಯಾಗಿ 
ಅಧ್ಯಯನ. 


ಸುದ್ದಿ ಪತ್ರಿಕೆಯ 
ತುಣುಕುಗಳು. 


ಸಚಿತ್ರ 
ವಿವರಣೆಗಳು, 


ಹಿರಿಯರನ್ನು 
ವಿಚಾರಿಸುವುದು; 
ಮೆಟ್ಟೆಲು ಬಾವಿಗಳ 
ಜಿತ ಬಿಡಿಸುವುದು, 
ಮಾದರಿಗಳನ್ನು 
ಮಾಡುವುದು. 


ರೈತನ ಜೊತೆ 
ಮಾತುಕತೆ, 

ಹೊಲ ವೊಂದಕ್ಕ 
ಭೇಟಿ, 
ಜಲಚಕುವನ್ನು 
ಮಾಡುವುದು, 
ಜಲಜಚಕ್ರದೊಂದಿಗೆ 
ಚಟುವಟಿಕೆ. 


ನೀರಿನ 


ಈಗಲೂ 
ಉಪಯೋಗಿಸುವುದನ್ನು 
ನೀವು ನೋಡುವಿರಾ? 


ನೀವು "ಪಿಯಾಪೊ (pia00)" 


ನೋಡಿದ್ದೀರಾ? 


ನೀರಿನ ಹರಿವು 

ರೈತರು ಬೆಳೆಗಳನ್ನು 
ಬೆಳೆಯಲು ಬೇಕಿರುವ 
ನೀರನ್ನು ಎಲ್ಲಿಂದ 
ಪಡೆದುಕೊಳ್ಳುತ್ತಾರೆ? 
ಎಲ್ಲ ಬೆಳೆಗಳಿಗೂ ಒಂದೇ 
ಪ್ರಮಾಣದ ನೀರು 
ಬೇಕಾಗುತ್ತದೆಯೇ? ಬೀರು 
ಮೇಲೆ ಹರಿಯುವುದನ್ನು 
ನೀವು ನೋಡಿದ್ದೀರಾ? 
ನೀರನ್ನು ಎತ್ತಲು ನೀವು 
ನೋಡಿರುವ ವಿವಿಧ 
ರೀತಿಗಳಾವುವು ? 
ಕಾಳನ್ನು ರುಬ್ಬಲು ಹೇಗೆ 
ಹರಿಯುವ ನೀರನ್ನು 
ಬಳಸಲಾಗುತ್ತದೆ? 


ನೀರಿನಲ್ಲಿರುವ ಸಸ್ಯಗಳು 
ಮತ್ತು ಪ್ರಾಣಿಗಳ 
ಯಾವ ಬಗೆಯ 
ಪ್ರಾಣಿಗಳು/ಸಸ್ಯಗಳು 
ನೀರಿನಲ್ಲಿ ವಾಸಿಸುತ್ತವೆ? 
ನಿಮ್ಮ ನದಿ /ಕರೆ/ 

ಕೂಳ ವನ್ನು 
ಮುಚ್ಚಿಕೊಂಡಿರುವ 
ಕಳೆಗಳಿವೆಯೆ? ನಿಮ್ಮ 
ಸುತ್ತಮುತ್ತ ಇರುವ ಎಲ್ಲು 
ಪ್ರಾಣಿಗಳನ್ನು 
ವರ್ಗೀಕರಿಸಿ ಅವುಗಳಲ್ಲಿ 
ಯಾವುವು ನೀರಿನಲ್ಲಿ 
ವಾಸಿಸುತ್ತವೆ ಮತ್ತು 
ಯಾವುವು ನೆಲದ ಮೇಲೆ 
ವಾಸಿಸುತ್ತವೆ ಎಂದು 
ನೀವು ತೋರಿಸಬಹುದೆ? 


ನೀರಿನ 
ಮೂಲಗಳು 
ಮತ್ತು ನೀರಿನ 
ಲಭ್ಯತೆಯಲ್ಲಿ 
ಆಗಿರುವ 
ಬದಲಾವಣೆಗಳು; 
ವಿಶೇಷವಾಗಿ 
ದೂರ ಪ್ರಯಾಣ 
ಮಾಡುವವರಿಗೆ 
ಸಮುದಾಯ 
ಸೇವೆ. 


ನೀರಾವರಿಯ 
ಮೂಲಗಳು; 
ವಿವಿಧ ಬೆಳೆಗಳಿಗೆ 
ವಿವಿಧ 


ಪ್ರಮಾಣದ ನೀರು; 


ನೀರನ್ನು ಎತ್ತುವ 
ವಿವಿಧ 
ವಿಧಾನಗಳು; 
ಜಲಚಕ್ರದ ಬಳಕೆ. 


ನೀರಿನಲ್ಲಿ 

ಪ್ರಾಣಿಗಳ ಮತ್ತು 
ಸಸ್ಯಗಳ ಬದುಕು; 
ಹೋಲಿಕೆ ಮತ್ತು 


'ಬಾವೊಲಿ'/ 
ಮೆಟ್ಟೆಲು 
ಬಾವಿಯ ಒಂದು 
ತೆ. 


ಹೊಲಗಳಲ್ಲಿ 
ಕಲಸ ಮಾಡುವ 
ಯಾವುದೇ 
ಸ್ಥಳೀಯ 
ಮ್ಯಕ್ತಿ/ರೈತ, ಒಂದು 
ಸಸ್ಯ/ಬೆಳೆ. 


ವಿವಿಧ ಬಗೆಯ 
ಕಳೆಗಳು; ವಿಬಿನ್ನ 
ಆವಾಸ 


ಮೂಲವನ್ನು 
ಪಟ್ಟೆ ಮಾಡುವುದು 
ಮತ್ತು 
ವರ್ಗೀಕರಿಸುವುದು; 
ಜಿತ ಬಿಡಿಸುವುದು. 


ನೀರಿನಲ್ಲಿ 
ಕರಗುವಿಕೆ ಮತ್ತು 
ತೇಲುವಿಕೆಯನ್ನು 
ಗಮನಿಸಲು 
ಪ್ರಾಯೋಗಿಕ 
ಚಟುವಟಿಕೆ; 
ಚರ್ಚೆ, 
ಅರ್ಥವಿವರಣೆ. 


ಯಾವುದು ತೇಲುತ್ತದೆ, 
ಯಾವುದು 
ಮೆುಐಿಗುತ್ತದೆ ಅಥವಾ 
ಕರಗುತ್ತದೆ? 

ನೀರಿನಲ್ಲಿ 
ಯಾವುದಾದರೂ ವಸ್ತು 
ತೇಲುತ್ತಿರುವುದನ್ನು ನೀವು 
ನೋಡಿದ್ದೀರಾ? ಬಿಮ್ಮ 
ಸುತ್ತಲೂ ಇರುವ ಎಷ್ಟು 
ಸಾಧ್ಯವೋ ಅಷ್ಟು 
ವಸ್ತುಗಳಲ್ಲಿ ಯಾವುವು 
ತೇಲುತ್ತವೆ, ಯಾವುವು 
ಮುಳುಗುತ್ತವೆ ಮತ್ತು 
ಯಾವುವು ಕರಗುತವೆ 
ಎಂದು ನೀವು 
ವರ್ಗೀಕರಿಸಬಲ್ಲಿರಾ? 
ಎಣ್ಣೆಯು ನೀರಿನಲ್ಲಿ 
ಬೆರೆಯುತ್ತದೆಯೆ? ನೀರು, 
ಎಣ್ಣೆ, ಹಾಲು, ತಂಪು 
ಪಾನೀಯಗಳು 
ಇತ್ಯಾದಿಗಳಲ್ಲಿರುವ 
ಹೋಲಿಕೆ ಮತ್ತು 
ವ್ಯತ್ಯಾಸಗಳೇನು? 
ಇವುಗಳನ್ನು ಹೇಗೆ 
ಅಳೆಯುತ್ತೀವಿ? 


ಸೊಳ್ಗೆಗ೫ ಮತ್ತು 
ಮಲೇರಿಯಾ 

ನಿಮ್ಮ ವಾಸಸ್ಮಳದಲ್ಲಿ 
ನಿಂತ ಬೀರಿದೆಯೆ? ನಿಂತ 
ನೀರಿನಲ್ಲಿ ಹೆಚ್ಚು 
ಸೊಳ್ಳೆಗಳಿರುವುದನ್ನು 
ನೀವು ಗಮನಿಸಿದ್ದೀರಾ? 
ನೀರಿನಲ್ಲಿರುವ 
ಸೊಳ್ಳೆಗಳನ್ನು ಕಡಮೆ 
ಮಾಡುವ 
ಮಾರ್ಗವೇನಾದರೂ 
ಇದೆಯೆ? ಮಲೇರಿಯಾ 
ಬಗ್ಗೆ ಕೇಳಿದ್ದೀರಾ? ಹೆಚ್ಚು 
ಜನರು ಮಲೇರಿಯಾ 
ಕಾಯಿಲೆಗೆ ಯಾವ 


ವ್ಯತ್ಯಾಸಗಳನ್ನು 
ಆಧರಿಸಿ 
ವರ್ಗೀಕರಣ. 


ನೀರಿನಲ್ಲಿ 
ತೇಲುವಿಕೆ ಮತ್ತು 
ಕರಗುವಿಕೆಗೆ 
ಸಂಬಂಧಿಸಿದಂತೆ 
ಮೂಲ 
ಅವಲೋಕನಗಳು 
ಮತ್ತು 
ವರ್ಗೀಕರಣ; 
ಎಣ್ಣೆ ಮತ್ತು 
ನೀರು ಎರಡೂ 
ಪರಸ್ಪರ 
ಬರೆಯದ 
ದ್ರವಗಳು; ದ್ರವಗಳ 
ಬಗ್ಗೆ ಮೂಲ 
ಪರಿಕಲ್ಪನೆಗಳು; 
ಪುಮಾಣವನ್ನು 
ಆಳೆಯುವ 
ಮಾಪನ 
ಘಟಕವಾಗಿ 
ಲೀಟರ್‌. 


ನಿಂತ ಮತ್ತು 
ಹರಿಯುವ ನೀರು; 
ಸೊಳ್ಳೆಗಳು ಮತ್ತು 
ಮಲೇರಿಯಾ. 


ಸ್ಥಳಗಳನ್ನು 
ಹೊಂದಿರುವ 
ಪ್ರಾಣಿಗಳು ಮತ್ತು 


ಸಸ್ಯಗಳ ಚಿತ್ರಗಳು. 


ಪ್ರಯೋಗ 
ಮಾಡಲು 
ಬಳಸಬಹುದಾದ 
ಸಕ್ಕರೆ, ಕಲ್ಲು, 
ಎಣ್ನೆ, ಉಪ್ಪು, 
ಮರಳು 
ಇತ್ಯಾದಿಗಳಂ೦ಂತಹ 


ವಿವಿಧ ವಸ್ತುಗಳು. 


ಕತ್ತೆ ಮತ್ತು 
ಉಪ್ಪಿನ/ಹತ್ತಿಯ 
ಜೀಲದ ಕತೆ. 


ಆರೋಗ್ಯ 


ಸಮುದಾಯ 
ಮೈದ್ಯರೊಂದಿಗೆ 
ಮಾತುಕತೆ; 
ನಿಂತ/ಹರಿಯುವ 
ನೀರಿನ ಸ್ಥಳದ 
ಅವಲೋಕನ. 


ಚರ್ಚಿ, ಬಳಸುವ 
ವಿವಿಧ ಇಧನಗಳ 
ಬಗ್ಗೆ ತಿಳಿದು 
ಕೂಳ್ಳವುದು, 
ಪೆಟ್ರೋಲ್‌ ಮತ್ತು 
ಡೀಸೆಲ್‌ ಬೆದೆಗಳ 
ತುಲನೆ. 


ಯತುಮಾನದಲ್ಲಿ 
ತುತ್ತಾಗುತ್ತಾರೆ? 


5. ಪ್ರಯಾಣ 
ಪೆಟ್ರೋಲ್‌ ಅಥವಾ 
ಡೀಸೆಲ್‌ 
ಎಲ್ಲ ಚಲಿಸುವ 
ವಾಹನಗಳಿಗೆ ಪೆಟ್ರೋಲ್‌ 
ಬೇಕಾಗುತ್ತದೆಯೇ? 
ವಾಹನಗಳಿಗೆ 
ಉಪಯೋಗಿಸುವ ಇತರ 
ಯಾವ ಇಂಧನಗಳು 
ನಿಮಗೆ ಗೊತ್ತಿವೆ? ರೈಲು 
ಯಾವುದರಿಂದ 
ಓಡುತ್ತದೆ? ಹಿಂದೆ 
ಯಾವುದರಿಂದ 
ಓಡುತ್ತಿದ್ದವು? ಟ್ರ್ಯಾಕ್ಟರ್‌ 
ಗಳಿಗೆ ಯಾವ 
ಇಂಧನವನ್ನು 
ಬಳಸಲಾಗುತ್ತದೆ? 
ಪೆಟ್ರೋಲ್‌ ಮತ್ತು 
ಡೀಸೆಲ್‌ ಅನ್ನು ಬೇರೆ 
ಯಾವ ಇತರ 
ಉದ್ದೇಶಗಳಿಗೆ 
ಬಳಸಲಾಗುತ್ತದೆ? 
ನಿಮ್ಮ ಪ್ರದೇಶದಲ್ಲಿ 
ಲೀಟಿರ್‌ ಪೆಟ್ರೋಲ್‌ / 
ಡೀಸೆಲ್‌ ನ ಬೆಲೆಯನ್ನು 
ತಿಳಿದಕೊಳಿ. ಒಂದು 
ಲೀಟರ್‌ ಇಂಧನದಲ್ಲಿ 
ಎಲ್ಲ ವಾಹನಗಳು ಒಂದೇ 
ದೂರವನ್ನು 
ಶ್ರಮಿಸುತ್ತವೆಯೆ? 


ಒರಟು ಮತ್ತು 
ಕರಿಣ(ದಮರ್ಗಮ) 
ನೀವು ಪರ್ವತವನ್ನು 
ನೋಡಿದ್ದೀರಾ/ 
ಹರಿದ್ದೀರಾ? ನಿಮ್ಮ 
ಪ್ರಕಾರ ಜನರು ಅಂತಹ 


ವಾಹನಗಳಲ್ಲಿ 
ಉಪಯೋಗಿಸುವ 
ಇಂಧನಗಳು; 
ಇಂಧನಗಳು 
ದಮಬಾರಿ. ಪುನರ್‌ 
ನವೀಕರಿಸಲಾಗದ 
ಮೂಲಗಳು. 


ಕಾರ್ಯಕರ್ತ 
ಅಥವಾ ವೈದ್ಯ. 
ಮಲೇರಿಯಾ 
ಇತ್ಯಾದಿಯ ಬಗ್ಗೆ 
ಸುದ್ದಿ ಪತ್ರಿಕೆಯ 
ಲೇಖನಗಳು. 


ರೈಲು/ಕಾರು 
ಇತ್ಯಾದಿಗಳ ಬಗ್ಗೆ 
ಹಾಡು ಮತ್ತು 
ಕವನಗಳು; 
ಹಿರಿಯರಿಂದ 
ಮಾಹಿತಿ 
ಸಂಗ್ರಹಣೆ; 
'ಪೆಟ್ರೋಲ್‌'ನ 
ತೆ. 


ಕಠಿಣ 
ಪರ್ವತವೊಂದನ್ನು 
ಏರುವುದನ್ನು 
ತೋರಿಸುವ 
ನಟಿನೆ/ನೃತ್ಯ; 
ನಿಮ್ಮ ಶಾಲೆಗೆ 
ಧ್ವಜವೊಂದನ್ನು 
ವಿನ್ಯಾಸ 
ಗೊಳಿಸುವುದು; 
ಇತರ ಕೆಲವು 
ಧ್ವಜಗಳನ್ನು 
ಗುರುತಿಸುವುದು. 


ಅದರ ಮೈಮಾನಿಕ 
ನೋಟದ 
ಚಿತ್ರಬಿಡಿಸಲು 
ಮಹಡಿಯ 
ಮೇಲಿನಿಂದ 
ಅವಲೋಕನ. 
ನೀವು ಬಾಹ್ಯಾಕಾಶ 
ನೌಕೆಯಲ್ಲಿ ಕುಳಿತು 
ನೀವು ಅಲ್ಲಿಂದ 
ಹನೇನು 
ನೋಡುತ್ತಿದ್ದೀರ 
ಎನ್ನುವುದರ ಬಗ್ಗೆ 
ಪ್ರಧಾನಮಂತ್ರಿಯ 
ವರಿಗೆ ನೀವು 
ಸಂದರ್ಶನ 
ಕೂಡುತ್ತಿರುವಂತೆ 
ಕಲ್ಪಿಸಿಕೊಳ್ಳಿ. 


ನಿಮ್ಮ ನೆರೆ 
ಹೊರೆಯಲ್ಲಿರುವ 
ಕಟ್ಟಿಡ ಅಥವಾ 
ಸ್ಮಾರಕದ 


ಕಠಿಣ ಪ್ರವಾಸಗಳನ್ನು 
ಹೇಗೆ ಮತ್ತು ಏಕೆ 
ಕೈಗೊಳ್ಳುತ್ತಾರೆ? ನಿಮ್ಮ 
ಪ್ರಕಾರ ಅವರು ಹೇಗೆ 
ಅದಕೆ ತರಬೇತಿ 
ಪಡೆಯುತ್ತಾರೆ? 


ಬಾಹ್ಯಾಕಾಶ ನೌಕೆಯ 
ಪ್ರಯಾಣ 

ಹಗಲು ಹೊತ್ತಿನಲ್ಲಿ ನೀವು 
ಆಕಾಶದಲ್ಲಿ ಏನೆಲ್ಲಾ 
ನೋಡುತ್ತೀರಿ? ನೀವು 
ಆಕಾಶದಲ್ಲಿ ನೋಡುವ 
ಎಷ್ಟು ವಸ್ತುಗಳು 
ಮಾನವಕೃತದ್ದವು? 
ಬಾಹ್ಯಾಕಾಶ ನೌಕೆಯಲ್ಲಿ 
ಪ್ರಯಾಣ ಮಾಡುವ 
ಜನರ ಬಗ್ಗೆ ಕೇಳಿದ್ದೀರಾ? 


ಪುರಾತಸ ಕಟ್ಟಡಗಳು 
ಜನರು ವೀಕ್ಲಿಸಲೆಂದು 
ಬರುವ ಯಾವುದಾದರೂ 
ಪ್ರಸಿದ್ಧ ಸ್ಮಾರಕವಾಗಲಿ/ 
ಐತಿಹಾಸಿಕ ಸ್ಥಳವಾಗಲಿ 
ನಿಮ್ಮ ಪ್ರದೇಶದಲ್ಲಿದೆಯೆ? 
ನಿಮ್ಮ ಪ್ರದೇಶದ 
ಸುತ್ತಮುತ್ತ ಇರುವ 
ಪುರಾತನ ಕಟ್ಟಡಗಳು 
ಯಾವುವು? 
ಯಾವುದಾದರೂ 
ಐತಿಹಾಸಿಕ 
ಸ್ಮಾರಕಗಳನ್ನು 
ನೋಡಲು ನೀವು ದೂರ 
ಪ್ರಯಾಣ ಮಾಡಿದ್ದೀರಾ? 
ಈ ಸ್ಮಾರಕಗಳಲ್ಲಿ 


ಪರ್ವತಗಳು, 
ಸಾಹಸಯಾತ್ರೆ 
ಗಳು ಮತ್ತು 
ಸಾಹಸ 
ಮನೋವತ್ತಿ; 
ಅತಿ ಎತ್ತರಕ್ಕೆ 
ಏರಲು ಬೇಕಾದ 
ತರಬೇತಿಯ ಬಗ್ಗೆ 
ಒಂದು ಕಲ್ಪನೆ; 
ರಾಷ್ಟ್ರೀಯ ಧ್ವಜ. 


ಹಗಲು ಮತ್ತು 
ರಾತ್ರಿಯಲ್ಲಿ, 
ಆಕಾಶ. 
ಭೂಮಿಯ 
ವೈಮಾನಿಕ 
ನೋಟ ಮತ್ತು 
ಅಲ್ಲಿಂದ ಭಾರತ 
ಹೇಗೆ ಕಾಣಿಸುತದೆ 
ಎಂಬುದರ 
ಮೂಲ ಅರಿವು. 


ನಮ್ಮ ಗತಕಾಲದ 
ಬಗೆಗಿನ ಜ್ಞಾನದ 
ಮೂಲವಾಗಿ 
ಸಂರಕ್ಷಣಾ 
ಯೋಗ್ಯವಾದ 
ಕಟ್ಟಿಡಗಳು; 
ಅವುಗಳನ್ನು ಹೇಗೆ 
ಕಟ್ಟಿಲಾಯಿತು 


ಬಚೇಂದ್ರೀಪಾಲ್‌ 
ಅವರ ಆತ್ಮ 
ಚರಿತೆ ಯಿಂದ 
ಒಂದು ಉದೃತ 
ಭಾಗ; ಮೌಂಟ್‌ 
ಎವರೆಸ್ಟ್‌ ಶಿಖರದ 
ತುದಿಯಲ್ಲಿ 
ಬಾರತದ 
ರಾಷ್ಟ್ರಧ್ವಜ; 
ಕೆಲವು ದೇಶಗಳ 
ರಾಷ್ಟ್ರಧ್ವಜಗಳು. 


ರಾಕೇಶ್‌ 
ಶರ್ಮ/ಕಲ್ಲ್ಪನಾ 
ಚಾವ್ಲಾ ಅವರ 
ತೆ. 


ಜನರಿಂದ ಮೌಖಿಕ 
ಕಥನಗಳು; 
ಚಿತ್ರಗಳು. 


ಚಿತ್ರಗಳನ್ನು 
ಬಿಡಿಸುವುದು 
ಅಥವಾ ನೆನಪು 
ಅಥವಾ ಕಲ್ಪನೆ. 


ಆಹಾರವನ್ನು 
ಬೆಳೆಯುವ 
ಪ್ರಕ್ರಿಯೆಯನ್ನು 
ಅವಲೋಕಿಸುವು 
ದಮ ಮತ್ತು ಅದರ 
ಶುರಿತು 
ಮಾತನಾಡುವುದು; 
ವಿವಿಧ 
ಪ್ರಕ್ರಿಯೆಗಳಲ್ಲಿ 
ಉಪಯೋಗಿಸುವ 
ಉಪಕರಣಗಳ 
ಚಿತ್ರಗಳನ್ನು 
ಬಿಡಿಸುವುದು; 
ಒ೦ದೇ 
ಧಾನ್ಯದಿಂದ 
(ಉದಾ: 
ಗೋಧಿ/ಅಕ್ಕಿ) 
ಮಾಡಿದ ವಿವಿಧ 
ಅಡುಗೆಗಳ ಬಗ್ಗೆ 
ತಿಳಿದು 
ಕೂಳ್ಳುವುದು. 
ಒಂದು ಸರಳವಾದ 
ಜಲಚಕ್ರ, 


ವಾಸಿಸುತ್ತಿದ್ದವರ ಅಥವಾ 
ಅದನ್ನು ಕಟ್ಟೆಸಿದ ಆ 
ವ್ಯಕ್ತಿತ್ತಗಳ ಬಗ್ಗೆ ನೀವು 
ಕೇಳಿದ್ದೀರಾ? 


6. ನಾವು ಸೃಷ್ಟಿಸುವ 
ಮತ್ತುಮಾಡುವ 
ಸಂಗತಿಗಳು 

ಆಹಾರವನ್ನು 
ಬೆಳೆಯುವುದು 

ನಾವು ಆಹಾರವನ್ನು ಹೇಗೆ 
ಬೆಳೆಯುತ್ತೇವೆ? 
ಹೊಲಗಳನ್ನು ತಯಾರು 
ಮಾಡಲು, ಕಡಿಯಲು 
ಮತ್ತು ಕಟಾವು ಮಾಡಲು; 
ವಿನಿಧ ತರಕಾರಿಗಳನ್ನು 
ಕತ್ತರಿಸಲು ಮತ್ತು ಅಡುಗೆ 
ಮಾಡಲು ನಾವು 
ಬಳಸುವ ಸಾಧನಗಳೇನು? 
ನಾವು ಬೆಳೆಗಳಿಗೆ ಹೇಗೆ 
ನೀರು ಹಾಕುತೇವೆ? ನಾವು 
ಪಂಪಿನಿಂದ ಅಥವಾ 
ಜಲಚಕ್ರದಿಂದ ನೀರನ್ನು 
ಹೇಗೆ ಎತ್ತುತ್ತೇವೆ? ನಾವು 
ಜಲಚಕ್ರ, ತುಂತುರು ಹಿ 
ಯಂತ್ರ ಇತ್ಯಾದಿಗಳನ್ನು 
ಮಾಡಲು ಸಾಧ್ಯವೆ? 


ಎನ್ನುವುದನ್ನು 
ಅರ್ಥಮಾಡಿಕೊ 
ಳ್ಸುವ ಸಾಮರ್ಥ್ಯ 
ವಿರಬೇಕು; ವಿವಿಧ 
ಪ್ರದೇಶಗಳಿಂದ 
ಬಂದ 
ವಸ್ತುಗಳಿಂದ 
ನಿರ್ನಿತವಾಗಿರು 
ವುದು, ಕರಕುಶಲ 
ವ್ಯಕ್ತಿಗಳ 
ಕೌಶಲಗಳು; 
ಕಲವು ಐತಿಹಾಸಿಕ 
ವ್ಯಕ್ತಿತ್ವಗಳು. 


ನಮ್ಮ 
ಮೂಲಭೂತ 
ಅಗತ್ಯಗಳ 
ಪೂರೈಕ್‌ಯ 
ನಂತರ ಮಾನವನ 
ಮಿತಿಗಳನ್ನು 
ಮೀರಲು ಮತ್ತು 
ಅಭಿವೃದ್ಧಿಗಾಗಿ 
ಪರಿಶೋಧನೆ; 
ಸೃಜನಶೀಲತೆಯ 
ಮಹತ್ತರವಾದ 
ಅಭಿವ್ಯಕ್ತಿ; 
ಅಗತ್ಯಕ್ಕಿಂತ 
ಹೆಚ್ಚು ನೈಸರ್ಗಿಕ 
ಸಂಪನ್ಮೂಲ 
ಗಳನ್ನು 
ಬಳಸುವುದಕ್ಕ 
ಕಡಿವಾಣ 
ಹಾಕಬೇಕು. 
ಹೊಲಗಳಿ೦ದ 
ನಮ್ಮ ತಟ್ಟೆಗೆ 
ಬರುವ ಧಾನ್ಯದ 
ಕತೆಯ ಬಗ್ಗೆ 


ಕಥನಗಳು; 
ಹಿರಿಯರೊಂದಿಗೆ, 
ರೈತರೊಂದಿಗೆ, 
ಆಹಾರವನ್ನು 
ಬೆಳೆಯುವ 
ವರೊಂದಿಗೆ ಮತ್ತು 
ಅಡುಗೆಮಾಡುವ 
ವರೊಂದಿಗೆ 
ಮಾತುಕತೆ. 
ಅರವಿಂದ ಗುಪ್ತಾ 
ಅವರ 'ಡಂಪ್‌ಸ 
ಪಂಪ್‌” 


ತುಂತುರು ಹನಿ 
ಯಂತ್ರ, ಪಂಪ್‌ 
ಅನ್ನು 
ಮಾಡುವುದು. 


ಒಂದು ಕಲ್ಪನೆ - 
ಪ್ರಕ್ರಿಯೆಗಳು 
ಮತ್ತು 
ಬಳಸಲಾಗುವ 
ಉಪಕರಣಗಳಿಗೆ 
ಸಂಬಂಧಿಸಿದಂತೆ. 
ಒಂದೇ 
ಧಾನ್ಯದಿಂದ 
ಮಾಡಿದ ವಿವಿಧ 
ತಿನಿಸುಗಳು, 
ಉದಾಹರಣೆಗೆ 
ಗೋಧಿ/ಅಕ್ಕಿ. 
ಹೊಲಗಳಲ್ಲಿ 
ಅಥವಾ 
ಮನೆಗಳಲ್ಲಿ ನೀರು 
ಎತ್ತುವ ವಿಧಾನದ 
ಸರಳ 
ಅವಲೋಕನಗಳು; 
ಜಲಚಕ್ರ, 
ತುಂತುರು ಹನಿ 
ಯಂತ್ರ 
ಇತ್ಯಾದಿಗಳನ್ನು 
ಮಾಡುವುದು. 


